ಸಾಹಿತ್ಯ ವಾಹಿನಿ - ೧೪ 


ಮಧ್ವಾಚಾರ್ಯರು 


ಡಿ. ವಿ. ರಾಘವೇಂದ್ರ 


ಡಿ . ವಿ . ಕೆ. ಮೂರ್ತಿ 
ಕೃಷ್ಣಮೂರ್ತಿಪುರಂ : : ಮೈಸೂರು- ೪ 


ಸಾಹಿತ್ಯ ವಾಹಿನಿ- ೧೪ 


ಮಧ್ವಾಚಾರ್ಯರು 


ಡಿ . ವಿ . ರಾಘವೇಂದ್ರ ಬಿ. ಎಸ್ಸಿ., ಎನ್ . ಡಿ ಕಾಂ . 


| ಸಾ ತಂತ್ರ 


೧cC* 


ಸಾಹಿತ್ಯ 
- ಪ್ರಸಾರ 
ಯೋಜನೆ 


#೧೧ಆಸಿ40 


ಡಿ . ವಿ . ಕೆ. ಮೂರ್ತಿ 
ಕೃಷ್ಣಮೂರ್ತಿಪುರಂ : : ಮೈಸೂರು-೪ 

ಜಂಗಮನ ಸಲ್ಲಿಸಂ, 1 
ಬಳಪ , ಪಿonkರು - 2ಎ. 


ಸಾಹಿತ ಭಂಡಾರ 


ಮೊದಲ ಮುದ್ರಣ : ೧೯೭೧ 
ಹಕ್ಕುಗಳು ಲೇಖಕರು 


ಬೆಲೆ : ಐವತ್ತು ಪೈಸೆ 


ಮುದ್ರ ಕರು : 

ಜಿ, ಎಚ್ . ರಾಮರಾವ್ 
- ಮೈಸೂರು ಪ್ರಿಂಟಿಂಗ್ ಅಂಡ್ ಪಬ್ಲಿಷಿಂಗ್ ಹೌಸ್ 

- ಮೈಸೂರು 


O 


ಮಧ್ವಾಚಾರ್ಯರು 
ಮಾಯಾವಾದದ ಮೇಲ್ಕಿಯಲ್ಲಿ ಮರೆಯಾಗಿದ್ದ ಪರಂಪರಾ 
ಗತ ( ತತ್ವಾದ' ವನ್ನು ಪುನಃ ಪ್ರತಿಷ್ಠೆಗೊಳಿಸಿ ಪ್ರಮಾಣ 
ಪ್ರಮಿತವಾದ ಸಿದ್ದಾಂತವನ್ನು ಘೋಷಿಸಿದ ಶ್ರೀಮನ್ಮಧ್ವಾಚಾರರು 
ಹದಿಮೂರನೆಯ ಶತಮಾನದಲ್ಲಿ ಉಡುಪಿಗೆ ಸಖಾಸದ ಪಾಜಕ 
ಕ್ಷೇತ್ರದಲ್ಲಿ ಅವತರಿಸಿದ ಬಹುಮುಖ ಪ್ರತಿಭೆಯ ದಾರ್ಶನಿಕರು . 
- ಸೂತ್ರಪ್ರಾಯವಾದ ಇವರ ಗ್ರಂಥಗಳಲ್ಲಿ ಬಹ್ವರ್ಥವನ್ನು ಪ್ರಕಾಶ 

ಪಡಿಸಿ ಟೀಕಾಚಾರ್ಯರೆಂದು ಪ್ರಸಿದ್ಧರಾದ ಜಯತೀರ್ಥರು ತಮ್ಮ 
'ನ್ಯಾಯಸುಧೆ' ಯಲ್ಲಿ, ........ಶುದ್ಧಂ ಪ್ರಮಾಣಂ ಸ ಮೇ | 
ಭೂಯಾತ್ರವಿನಿರ್ಣಯಾಯ ಭಗವಾನಾನಂದತೀರ್ಥ 
ಮುನಿಃ||” ಎಂದುತನಿರ್ಣಯಕ್ಕೆ ಆನಂದತೀರ್ಥಭಗವತ್ಪಾದ 
ರಾದ ಮಧರೇ ಶುದ್ಧವಾದ ಪ್ರಮಾಣರೂಪರಾಗಿದ್ದಾರೆ ಎನ್ನು 
ತಾರೆ. ಯಥಾರ್ಥಜ್ಞಾನಕ್ಕೆ ಸಾಧನವಾದುದು ಪ್ರಮಾಣ . ಅಂದರೆ , 
ಎಲ್ಲ ಯಥಾರ್ಥಜ್ಞಾನಗಳಿಗೆ ಕರಣವೆನಿಸಿರುವ ಮನಸ್ಸು ಮುಂತಾ 
ದವುಗಳಲ್ಲಿರುವ ಶಕ್ತಿಯನ್ನು ಸರ್ವತೋಮುಖವಾಗಿ ಉದ್ಯೋಧ 
- ಗೊಳಿಸುವುದರಿಂದ ಮಧ್ವಾಚಾರ್ಯರೇ ಮುಖ್ಯವಾಗಿ ಪ್ರಮಾಕರಣ 

- ಪ್ರಮಾಣವೆನಿಸಿಕೊಳ್ಳುತ್ತಾರೆ ಎಂಬುದು ಟೀಕಾಚಾರ್ಯರ 
ಅಭಿಪ್ರಾಯ . ವಾದಿರಾಜತೀರ್ಥರು ಯುಕ್ತಿಮಲ್ಲಿಕಾ' ಗ್ರಂಥದಲ್ಲಿ , 
ಅಂತೇ ಸಿದ್ದ ಸ್ತು ಸಿದ್ದಾಂತೋ ಮಧ್ಯಸ್ಯಾಗಮ ಏವ ಹಿ || 
ನಿರ್ಣೆತುಂ ಶಕ್ಯತೇ ಯುಕ್ತಾಯುಕ್ತ ಪಕ್ಷವಿಮರ್ಶಿಭಿಃ| ” ಎಂದು 
ಜೈನ ಬೌದ್ಧ ಅದೈತ ವಿಶಿಷ್ಟಾತಮುಂತಾದ ದರ್ಶನಗಳ 
ಪ್ರಚಾರವ್ಯಾಪ್ತಿಯಾದ ಮೇಲೆ ಬಂದ ಮಧ್ವ ಸಿದ್ದಾಂತವು ಪೂರ್ವ 


ಮಧ್ವಾಚಾರ್ಯರು 
ಪಕ್ಷಗಳ ಯುಕ್ತಾಯುಕ್ತತೆಯನ್ನು ವಿಮರ್ಶಿಸತಕ್ಕವರಿಂದಕೊನೆಗೆ 
ನಿರ್ಣಯಿಸಲ್ಪಟ್ಟ ಸಿದ್ದಾಂತವಾಗಿ ಆದರಣೀಯವಾಗಿದೆ ಎನ್ನುವ 
ಮತವನ್ನು ಸೂಚಿಸುತ್ತಾರೆ. 

ತತ್ಯವಾದ 
“ಬ್ರಹ್ಮ ಒಂದೇ ತತ್ತ್ವವು 
, ಜಗತ್ತು ಮಿಥ್ಯ ” ಎಂಬುದಾಗಿ 
ಪ್ರತೀತವಾಗುವ ಸಿದ್ಧಾಂತಕ್ಕೆ ವಿರುದ್ಧವಾಗಿ ಜಗತ್ತು ಸತ್ಯವು, 
ಮಿಥೈಯಲ್ಲವೆಂಬ ಸಿದ್ಧಾಂತವನ್ನು ' ತತ್ತ್ವವಾದ' ಎಂದು ನಿರ್ದೆ 
ಶಿಸಿದ್ದಾರೆ : 
( ಇತಿ ಸರ್ವಜ ಮುನಿನಾ ಮಾಯಾವಾದತನೇsಖಿಲಂ | 
ನಿರಸಂ ತತ್ ನಾದೇನ ಸತಾಂ ಸಂಶಯನುತ್ತಯೇ | ” 

- ( ಮಾಯಾವಾದ ಖಂಡನ , ಉಪಾಂತ್ಯ ಶ್ಲೋ 
ಪ್ರತ್ಯಕ್ಷಾದಿ ಪ್ರಮಾಣಗಳಿಂದ ಸಿದ್ಧವಾಗಿರುವ ಪ್ರಪಂಚವನ್ನು 
ಸುಳ್ಳೆಂದು ಹೇಗೆ ತಾನೆ ಹೇಳುವುದು ? ಪ್ರಪಂಚದ ವೈಶಿಷ್ಟ 
ಗಳನ್ನು ಅರ್ಥಮಾಡಿಕೊಳ್ಳಲು ಅಸಾಧ್ಯವಾದಾಗ ಆಶ್ಚರ್ಯ 
ಸೂಚಿಸುವ ಗುಂಪು ನಮ್ಮದಾದರೆ , ವೈಜ್ಞಾನಿಕ ಮಾರ್ಗದ ಸತ್ಯಾ 
ನೈಷಕರು ಹೇಳುತ್ತಾರೆ: ಈ ಜಗತ್ತು ನೂರಾರು ಕ್ರಮಬದ್ದ 
ನಿಯಮಗಳಿಂದ ಸಾಗುತ್ತಿರುವಾಗ ಮಿಥೈಯೆನ್ನುವ ವಾದ ಸರಿ 
ಯಲ್ಲ. ಇನ್ನು ನಮಗೆ ಗೋಚರಿಸದ ಅತೀಂದ್ರಿಯ ವಸ್ತುವನ್ನು 
ತಿಳಿಯಲು ಆಗಮವೇ ಪ್ರಮಾಣ. ಪ್ರಪಂಚಕ್ಕಿಂತ ಭಿನ್ನವಾದ 
ಪರವಸ್ತುವನ್ನು ಅದು ವಿವೇಚಿಸುತ್ತದೆ : 
ಉತ್ತಮಃ ಪುರುಷ ನ್ಯಃ ಪರಮಾತ್ಯ ದಾಹೃತಃ | 
ಯೋ ಲೋಕತ್ರಯಮಾವಿಶ್ಯ ಬಿಭರ್ತ್ಯವ್ಯಯ ಈಶ್ವರಃ || 

(ಗೀತಾ- 15 - 17 ) 


ಮಧ್ವಾಚಾರ್ಯರು 


ಭಾರತದ ಉದ್ಯೋಗಪರ್ವದಲ್ಲಿ, 

ಏಕತೊ ವಾ ಜಗತ್ರ ಮೇಕತೋ ನಾ ಜನಾರ್ದನಃ || 
ಸಾರ ಜಗತಃ ಕೃತ್ಪಾದರಿಕೊ ಜನಾರ್ದನಃ | 
ಭಸ್ಮ ಕುರ್ಯಾಜ್ಜ ಗದಿದಂ ಮನಸ್ಸೆ ವ ಜನಾರ್ದನಃ | 
ನ ತು ಕೃಂ ಜಗಪ್ಪ ಕಂ ಕಿಂಚಿತ್ರ ರ್ತು೦ ಜನಾರ್ದನೇ || 
ಒಂದು ಕಡೆ ಸರ್ವಜಗತ್ತನ್ನೂ ಮತ್ತೊಂದು ಕಡೆ ಪರಮಾತ್ಮ 
ನಾದ ಕೃಷ್ಣನನ್ನೂ ತೂಗಿನೋಡುವಂತಾದರೆ , ಕೃಷ್ಣನು ಇಡೀ 
ಜಗತ್ತಿಗಿಂತ ಅತ್ತು ತಮನೂ ಭಿನ್ನನೂ ಆಗಿರುವನು, ಈ ಜಗ 
ಇನ್ನು ತನ್ನ ಇಚ್ಛೆಯಿಂದಲೇ ಭಸ್ಮಮಾಡಬಲ್ಲ ; ಸರ್ವಜಗತ್ಯಾ 
ದರೋ ಒಟ್ಟುಗೂಡಿದರೂ ಪರಮಾತ್ಮನನ್ನು ಸ್ವಲ್ಪವೂ ಅಲುಗಾಡಿಸ 
ಲಾರದು . 

ಪ್ರಕೃಷ್ಟವಾದ ಪಂಚವಿಧ ಭೇದದಿಂದ ತುಳುಕುತ್ತಿರುವ 
ಪ್ರಪಂಚ ( ಪ್ರಕೃಷ್ಟ : ಪಂಚವಿಧೋ ಭೇದಃ ಪ್ರಪಂಚಃ) ವನ್ನು 
ವಿಭಜಿಸಿ ವಿಶ್ಲೇಷಿಸಿ ಮಾನವಸಮುದಾಯ ಮುನ್ನುಗ್ಗುತ್ತಿದ್ದರೂ 
ಮುಖ್ಯ ಗುರಿಯನ್ನು ಮುಟ್ಟಲು ಅಸಾಧ್ಯವಾಗಿದೆ. ವಿಜ್ಞಾನ ಬಳಲಿ 
ನಿಂತ ನೆಲೆಯಿಂದ ಭೌತಾತೀತ ಅಧ್ಯಾತ್ಮಶಾಸ್ತ್ರವೇ ನಮಗೆ ಮಾರ್ಗ 
ದರ್ಶಕವಾಗಿ ನಿಲ್ಲುವಂಥದ್ದು . ವೈವಿಧ್ಯ ವೈಭವದಿಂದ ಕೂಡಿರುವ 
ಈ ಪ್ರಪಂಚದಲ್ಲಿ ನಾನಾಬಗೆಯ ಅನುಭವಗಳು ವಿಚಿತ್ರವಾಗಿವೆ. 
ಒಂದಕ್ಕೊಂದು ಪೂರಕವಾಗಿಯೊ ನಿಯಾಮಕವಾಗಿಯೊ ಆಶ್ರಿತ 
ವಾಗಿಯೋ ಇರುವ ತತ್ತ್ವದಿಂದ ನಾವು ಪ್ರತಿಕ್ಷಣದಲ್ಲೂ ಉಪಕೃತ 
ರಾಗುತ್ತಿದ್ದೇವೆ. ಪ್ರತ್ಯಕ್ಷ ಸಿದ್ದವಾದ ಈ ವಸ್ತುಗಳು ಸ್ವತಂತ್ರವೂ 
ಅಸ್ವತಂತ್ರವೋ ?ಸೂಕ್ಷ್ಮವಾಗಿ ಪರಿಶೀಲಿಸಿನೋಡಿದರೆ ಎಲ್ಲಕ್ಕೂ 
ಪೂರ್ಣಸ್ವಾತಂತ್ರವನ್ನು ಕೊಡಲು ನಾವು ಹಿಂಜರಿಯಲೇ 


ಮಧ್ವಾಚಾರ್ಯರು 
ಬೇಕಾಗುತ್ತದೆ. ಹಾಗೆಂದು ಒಂದಕ್ಕೊಂದು ಒಂದೇ ಮಟ್ಟದಲ್ಲಿ 
ಅಧೀನವಾಗಿಯೇ ಇದೆಯೆಂದು ಹೇಳಲೂ ಬಾರದು. ಒಂದಕ್ಕೆ 
ಮತ್ತೊಂದು ಸ್ವತಂತ್ರ ನಿಯಮವೆನಿಸಿ ಪರಸ್ಪರ ಸಂಬಂಧವನ್ನು 
ನಿಯಂತ್ರಿಸಿರುವುದರಿಂದಲೇ ಪ್ರಪಂಚದಲ್ಲಿ ಅಸ್ತವ್ಯಸ್ತತೆಯಿಲ್ಲದಿರು 
ವುದು . ಹಾಗಾದರೆ ಪೂರ್ಣಸ್ವಾತಂತ್ರ್ಯವಿರುವ ಅಲೌಕಿಕ ಸತ್ಯ 
ವಸ್ತುವೊಂದು ಪ್ರಪಂಚದ ಸತ್ಯತ್ವಕ್ಕೆ ಕಾರಣವಾಗಬೇಕಾಗುತ್ತದೆ. 
ಅದೇ ಪರವಸ್ತು ; ಪರಮಾತ್ಮ . 
- ಮಧ್ವಾಚಾರ್ಯರು ತಮ್ಮ 'ತತ್ತ್ವಸಂಖ್ಯಾನ' ಗ್ರಂಥದ 
ಪ್ರಾರಂಭದಲ್ಲೇ ಹೇಳುತ್ತಾರೆ : 

“ಸ್ವತಂತ್ರ ಅಸ್ವತಂತ್ರಂ ಚ ದ್ವಿವಿಧಂ ತತ್ತ್ವನಿಷ್ಯತೇ ” 
ತತ್ತ್ವಗಳಲ್ಲಿ ಸ್ವತಂತ್ರ , ಅಸ್ವತಂತ್ರ ಎಂಬ ಎರಡು ವಿಧವನ್ನು 
ಪ್ರಾಮಾಣಿಕರು ಒಪ್ಪವಂಥದ್ದು . 

ತತ್ರ್ಯ ಎಂದರೇನು ? 
“ತಮನಾರೋಪಿತಂ | ಪ್ರಮಿ ತಿವಿಷಯ ಇತಿ ಯಾವತ್ | 
ತೇನ ತಸ್ಯ ಭಾವಸ್ತ , ಮಿತ್ಯಾದಿ ಖಂಡನಾನವಕಾಶಃ | ” 

- - ತಸಂಖ್ಯಾನ ಟೀಕಾ) 
ಆರೋಪಿತವಲ್ಲದ್ದು ತತ್ರ್ಯ . ಇಲ್ಲದುದನ್ನು ಇದೆ ಎಂದುಕೊಳ್ಳುವ 
ಭ್ರಾಂತಿಜ್ಞಾನವೇ ಆರೋಪಿತಜ್ಞಾನ, ತತ್ತ್ವವುಪ್ರತಿವಿಷಯ 
ವಾಗಿದೆ ; ಎಂದರೆ ಯಥಾರ್ಥಜ್ಞಾನಕ್ಕೆ ವಿಷಯವಾದುದು. 
' ತ ' ಶಬ್ದವನ್ನು ಅಖಂಡವಾಗಿ ಪ್ರಯೋಗಿಸುವುದರಿಂದ, ' ತಸ್ಯ 
ಭಾವಃ ತತ್ರಂ', ಎಂದು ನಿಷ್ಪತ್ತಿ ಮಾಡುವುದು ಸರಿಯಲ್ಲ; 
ಏಕೆಂದರೆ ಯಾವುದೇ ವಸ್ತುವಿನ ಸ್ವರೂಪವನ್ನೋ ಅಥವಾ ಭಾವ 
ನನ್ನೊ ಪೂರ್ವಪರಾಮರ್ಶೆಯಿಂದ ನಿರೂಪಿಸಲು ಆಚಾರ್ಯರು 
ಹೊರಡದೆ ಇಡೀ ಬ್ರಹ್ಮಾಂಡದ ಸಮಷ್ಟಿ ದೃಷ್ಟಿಯಲ್ಲಿರುವುದು 


8 


ಮಧ್ವಾಚಾರ್ಯರು 
ಅಸ್ವತಂತ್ರ ತತ್ರ್ಯ ಹಾಗೂ ಇದರ ಚಾಲಕಶಕ್ತಿಯಾಗಿರುವ ಸ್ವತಂತ್ರ 
ತಮ್ಮ ಪರಮಾತ್ಮನೊಬ್ಬನೇ ಎಂದು ಎರಡೇ ತತ್ತ್ವಗಳನ್ನು 
* ಅನಾರೋಪಿತಂ ತಂ ' ಎನ್ನುವ ಅರ್ಥದಲ್ಲಿ ಪ್ರಯೋಗಿಸಿದ್ದಾರೆ. 
ಅನಾರೋಪಿತವಾದುದು ಸತ್ಯವೇ ಆಗಿದೆ. ಸತ್ಯವೆಂದರೆ ಅಸ್ತಿತ್ವ . 
ಅಸ್ತಿತ್ವದಲ್ಲಿ ಇಲ್ಲದಿರುವುದನ್ನು ಆರೋಪಿಸಲು ಸಾಧ್ಯವಿಲ್ಲವಷ್ಟೆ ! 
ಪ್ರಮಿತಿವಿಷಯವೇ ತತ್ತ್ವದ ಲಕ್ಷಣ. 

ಅಪಾರ ಸಂಘಟನೆಯ ಚಿತ್ರಮಯ ಜಗತ್ತಿನಲ್ಲಿ ಸುಭದ್ರ 
ವ್ಯವಸ್ಥೆಯ ಕಡೆಗೇ ವಾಲುವಂಥ ಪ್ರಕೃತಿನಿಯಮಗಳು ವಿಜ್ಞಾನಿ 
ಗಳಿಂದ ಪರಿಷ್ಕರಿಸಲ್ಪಟ್ಟಿವೆ. ಇದರಿಂದ ಪರಿಮಿತ ಸ್ವಾತುವ್ರದ 
ಅಂಶಗಳು ಹೊರಬೀಳುತ್ತಲಿವೆ. ಯಾವುದೇ ವಸ್ತುವು ತನ್ನ ಸ್ವರೂಪ, 
ಜ್ಞಾನ ಹಾಗೂ ಪ್ರವೃತ್ತಿಗೆ ಮತ್ತೊಂದು ವಸ್ತುವನ್ನೇ ಅವಲಂಬಿ 
ಸಿದೆ. ಕೊನೆಯ ಹಂತದಲ್ಲಿ ಒಂದು ಸ್ವತಂತ್ರ ತತ್ರ್ಯಕ್ಕೆ ಪ್ರಪಂಚದ 
ಪರಸ್ಪರ ಎಲ್ಲ ವಸ್ತುಗಳೂ ಅಧೀನವಾಗಿರಬೇಕಾಗುತ್ತದೆ. ಇಂಥ 
ಸ್ವತಂತ್ರ ತತ್ತ್ವವನ್ನೇ ಆಚಾರ್ಯರು ಪರಮಾತ್ಮನಿಗೆ ಅನ್ವಯಿಸಿರು 
ವುದು . ಪರಮಾತ್ಮನು ಎಷ್ಟು ಸತ್ಯನೋ ಪರತಂತ್ರ ತತ್ರ್ಯವಾದ 
ಪ್ರಪಂಚವೂ ಅಷ್ಟೇ ಸತ್ಯವಾದುದು; ಯಾದೃಶಂ ಬ್ರಹ್ಮಣಸ್ಪತ್ರ 
ತಾದೃಶಂ ಸ್ಯಾಹ್ನ ಗತೃಪಿ' ( ನ್ಯಾಯಾಮೃತ.) . 
- ಇನ್ನು ಈ ಪ್ರಪಂಚವು ಚೇತನ - ಅಚೇತನ, ಭಾವ - ಅಭಾವ , 
ನಿತ್ಯ - ಅನಿತ್ಯ - ನಿತ್ಯಾನಿತ್ಯ ಮುಂತಾದ ಪ್ರಭೇದಗಳಿಂದ ಕೂಡಿ 
ಮತ್ತೆ ವಿಭಾಗವಾಗಿರುವುದನ್ನು ಆಚಾರ್ಯರ ' ತತ್ತ್ವಸಂಖ್ಯಾನ' 
ಗ್ರಂಥದಲ್ಲಿ ವಿಸ್ತಾರವಾಗಿನೋಡಬಹುದು. ಇಂಥ ಜಗತ್ತಿನ ಜ್ಞಾನ 
ವಾಗದ ಹೊರತು ಜಗತ್ತಿನ ಸೃಷ್ಟಾದಿಕರ್ತನಾದ ಪರಮಾತ್ಮನ 
ಜ್ಞಾನವಾಗುವುದು ಅಸಂಭವ. 


ಮಧ್ವಾಚಾರ್ಯರು 
“ ಯ ಏತಕ ಪರತಂತ್ರಂ ತು ಸರ್ವಮೇವ ಹರೇಃ ಸದಾ || 
ವಶನಿನಜಾನಾತಿ ಸಂಸಾರಾನ್ಮುಚ್ಯತೇ ಹಿ ಸಃ || ” 

- ( ತತ್ತ್ವ ವಿವೇಕ) 
ಪರಮಾತ್ಮನಿಂದ ಈ ಪ್ರಪಂಚವು ನಿಯಮ್ಯವಾಗಿದೆ. ಪರ 
ಮಾತ್ಮನಾದ ಹರಿಯ ಸರ್ವೊತ್ತಮತ್ವ ಜ್ಞಾನದಿಂದ ಭಕ್ತಿ ಪ್ರಸಾದ 
ಗಳು ಹುಟ್ಟಿ ಮೋಕ್ಷವೆಂಬ ಸ್ವರೂಪಾನಂದಾನುಭವವು ಉಂಟಾಗು 
ಇದೆ. ಆದ್ದರಿಂದಲೇ ಮುಮುಕ್ಷಗಳಿಗಾಗಿ ಬರೆಯುತ್ತಿರುವ 
ಆಚಾರ್ಯರು ಮೊದಲು ಸ್ವತಂತ್ರ ತತ್ತ್ವವನ್ನು ನಿರೂಪಿಸಿದ್ದು , 
- ಇಂಥ ಸ್ವತಂತ್ರ ತತ್ರ್ಯವೊಂದನ್ನು ತಿಳಿಯುವುದರಿಂದ ಎಲ್ಲವೂ 
ತಿಳಿಯುವುದು ; “ ಏಕವಿಜ್ಞಾನೇನ ಸರ್ವವಿಜ್ಞಾನಂ' ಎಂಬ 
ಛಾಂದೋಗೊ ಪನಿಷತ್ತಿನ ಅಭಿಪ್ರಾಯವನ್ನು ಸಮರ್ಥರೀತಿ 
ಯಲ್ಲಿ ಪ್ರತಿ ಪಾದಿಸುತ್ತಾ ಆಚಾರ್ಯರು ಹೇಳುತ್ತಾರೆ : 

“ ಏಕವಿಜ್ಞಾನೇನ ಸರ್ವ ವಿಜ್ಞಾನಂ ಚ, ಪ್ರಾಧಾನ್ಯಾತ್, ಕಿಂಚಿ. . 
ತ್ಸಾದೃಶ್ಯಾತ್ , ಕಾರಣತ್ಪಾಚ್ಯ | ನ ತು ತದನ್ಯ ಸ್ಯ . ಮಿಥ್ಯಾ ತಾತ್ | ನ ಹಿ : 
ಸತ್ಯಜ್ಞಾನೇನ ಮಿಥ್ಯಾ ಜ್ಞಾನಂ ಭವತಿ | 

- ( ವಿಷ್ಣುತನಿರ್ಣಯ ) 
ಒಂದರ ಜ್ಞಾನದಿಂದ ಸರ್ವವಿಜ್ಞಾನವಾಗುವುದೆಂದರೆ ಜಗತ್ತಿ.. 
ಗಿಂತ ಬ್ರಹ್ಮನ ಪ್ರಾಧಾನ್ಯವಿರುವುದರಿಂದ ಅಥವಾ ಚೇತನ . . 
ಮೊದಲಾದ ಕಿಂಚಿತ್ಸಾದೃಶ್ಯವಿರುವುದರಿಂದ ಅಥವಾ ಜಗತ್ತನ್ನು 
ಕುರಿತು ಬ್ರಹ್ಮನಿಗೆ ನಿಮಿತ್ತ ಕಾರಣವಿರುವುದರಿಂದ , ಬ್ರಹ್ಮ 
ವ್ಯತಿರಿಕ್ತವಾದ ಜಗತ್ತಿಗೆ ಮಿಥ್ಯಾತ್ವ ಹೇಳುವುದಾದರೆ ಸರ್ವ 
ವಿಜ್ಞಾನವುಹೇಗೆ ಹೊಂದೀತು? ಸತ್ಯಜ್ಞಾನದಿಂದ ಮಿಥ್ಯಾಜ್ಞಾನವು 
ಆಗುವುದಿಲ್ಲ. ಆದ್ದರಿಂದ ಏಕಮೇವಾದ್ವಿತೀಯಂ' ; ಬ್ರಹ್ಮನನ್ನು 
ವಿವೇಚಿಸುವಾಗ ಬ್ರಹ್ಮನಿಗಿಂತ ಸಮರಿಲ್ಲ ಎಂಬ ಅರ್ಥವೇ ಹೊರತು 


ಮಧ್ವಾಚಾರ್ಯರು 
ಮಿಕ್ಕೆಲ್ಲ ವಸ್ತುಗಳ ಸತ್ಯತ್ವವನ್ನು ನಿರಾಕರಿಸುವಂಥ ಅಗತ್ಯವಿಲ್ಲ. 
ಪ್ರಪಂಚವು ಪರಮಾತ್ಮನಿಗೆ ಅಧೀನವಾಗಿರುವುದೆಂದರೆ ಮಿಥ್ಯಾ 
ಭೂತವಾದ ಜಗದಾರೋಪಕ್ಕೆ ಬ್ರಹ್ಮನು ಅಧಿಷ್ಠಾನನು ಎನ್ನುವ 
ಅರ್ಥದಲ್ಲಿಯಲ್ಲ; (ಸರ್ವಸತಾಪ್ರತೀತಿಪ್ರವೃತ್ತಿನಿಮಿತ್ತಂ' ಆಗಿರುವ 
ಪರಮಾತ್ಮನು ಎಂಥ ಪ್ರಪಂಚವನ್ನು ನೀಡಿದ್ದಾನೆ ? 
“ ಬಹು ಚಿತ್ರ ಜಗದ್ಬಹುಧಾಕರಣಾತ್ ಪರಶಕಿರನಂತಗುಣಃ ಪರಮಃ| 

- - ( ದ್ವಾದಶಸ್ತೋತ್ರ, 4 . 3 ) 
ಬಹು ಆಶ್ಚರ್ಯಭರಿತವಾದ ಅವಾಂತರ ಭೇದ ಭಿನ್ನವಾದ 
ಲೋಕವನ್ನು ನಾನಾ ಪ್ರಕಾರವಾಗಿ ಸೃಷ್ಟಿ ಮಾಡಿರುವುದರಿಂದ ಪರ 
ಮಾತ್ಮನು ಲೋಕವಿಲಕ್ಷಣವಾದ ಸಾಮರ್ಥ್ಯವುಳ್ಳವನು ಹಾಗೂ 
ಅಪರಿಮಿತ ಗುಣಗಳುಳ್ಳವನು. 
- ಸ್ವತಂತ್ರ ಅಸ್ವತಂತ್ರವೆಂಬ ಎರಡು ಮೂಲ ತತ್ತ್ವಗಳನ್ನು 
ಘೋಷಿಸಿರುವುದರಿಂದಲೂ , 'ಸ್ವಯಂ ಸದ್ದೇದವಾದಿನಃ' ಎಂದು 
ಆಚಾರ್ಯರು ಅನುವ್ಯಾಖ್ಯಾನಾದಿ ಗ್ರಂಥಗಳಲ್ಲಿ ಹೇಳಿರುವುದ 
ರಿಂದಲೂ ಇವರ ತತ್ರ್ಯಕ್ಕೆ'ದೈತಸಿದ್ದಾಂತ' ಎಂಬ ಪ್ರಸಿದ್ದಿ 
ಯುಂಟು. ಇವರ ಸಾಕ್ಷಾಚ್ಛಿಷ್ಯರಾದ ಪದ್ಮನಾಭತೀರ್ಥರು ಈ 
ರೀತಿಯಾಗಿಯೇ ಕರೆದಿದ್ದಾರೆ : 

“ ಇದಾನೀಂ ದೈತಪಕ್ಷ ಏವ ಜಿಜ್ಞಾಸಾ ಸಂಭವತಿ ತುಕ್ರಾರ್ಥ 
ಮುಪಸಂಹರತಿ ಅತ ಇತಿ” – ( ಸನ್ನಾ ಯರತ್ನಾವಳಿ ) 

ಆಚಾರ್ಯರನ್ನು ಪ್ರಶಂಸಿಸಿರುವ ಪ್ರಸಿದ್ದ ಶ್ಲೋಕದಲ್ಲಿ ಇವರ 
ಸಿದ್ದಾಂತವನ್ನು ' ತತ್ತ್ವವಾದ' ಎಂಬ ಹೆಸರಿನಿಂದಲೇ ಉಲ್ಲೇಖಿಸ 
ಲಾಗಿದೆ . 

“ ಯೋ ವಿಪ್ರಲಂಭ ವಿಪರೀತ ನತಿ ಪ್ರಭೂತ 
ನಾದಾನ್ನಿ ರಸ್ಯ ಕೃತವಾನ್ ಭುವಿ ತಮ್ಮನಾದಂ ? 


ಮಧ್ವಾಚಾರ್ಯರು 
- ಮಧುಸೂದನ ಸರಸ್ವತಿಗಳು ತಮ್ಮ ಅದೈತಸಿದ್ಧಿ ' ಎಂಬ 
ಗ್ರಂಥದಲ್ಲಿ ವಿಶಿಷ್ಟಾದ್ಯೆತಿಗಳಾದ ವೇದಾಂತದೇಶಿಕರು ' ಶತ 
ದೂಷಣಿ' ಯಲ್ಲ ಈ ಮತವನ್ನು ' 

ತವಾದ' ಎಂದೇ ನಿರ್ದೆಶಿ 
ಸಿದ್ದಾರೆ. ಈ ನಾಮಧೇಯವು ಸುಂದರವೂ ಸಮಂಜಸವೂ ಆಗಿದೆ. 
ಏಕೆಂದರೆ ಅಪೌರುಷೇಯ ವೇದದ ಪ್ರಾಮಾಣ್ಯವನ್ನು ಅಂಗೀಕರಿಸಿ 
ಕೆಲವು ಮಹಾವಾಕ್ಯಗಳು ಮಾತ್ರ ತಾವೇದಕವು, ಉಳಿದ 
ಭಾಗವು ಆತಾವೇದಕವು ಎಂದು ವಿಂಗಡಿಸುವ ಮಾಯಾವಾದಿ 
ಗಳ ಮತವನ್ನು ತತ್ತ್ವವಾದಿಗಳಾದ ಮಧ್ವಾಚಾರ್ಯರು ತೀವ್ರ 
ವಾಗಿ ಖಂಡಿಸಿದ್ದಾರೆ. ಮಂತ್ರ , ಬ್ರಾಹ್ಮಣ, ಉಪನಿಷದ್ರೂಪವಾದ 
ಸಕಲ ವೇದಭಾಗಗಳನ್ನೂ ತತ್ವಾದ' ದ ಒಂದೇ ಅಂತಸ್ತಿ 
ನಲ್ಲಿಟ್ಟು ಇಡೀ ವೇದವಾಯವನ್ನು ಝಲ್ಲರಿಯಾಡಿಸುವಷ್ಟು 
ಸಂಶೋಧಿಸಿದ್ದಾರೆ. ಅತತ್ತ್ವವನ್ನು ಬೋಧಿಸುವುದು ಎಂದೂ 
ಪ್ರಮಾಣವಾಗಲಾರದು. ವೇದೋಕ್ತವಾದ ಪ್ರಮೇಯಕ್ಕೆ ಮಿಥ್ಯಾ 
ತ್ವವನ್ನು ಅಂಗೀಕರಿಸುವವರಿಗೆ ವೇದಪ್ರಾಮಾಣ್ಯಾಂಗೀಕಾರವು 
ಹೇಗೆ ಕೂಡುವುದು ? ವೇದಪ್ರಾಮಾಣ್ಯವನ್ನು ಒಪ್ಪದ ಬೌದ್ಧ 
ಪಕ್ಷವನ್ನೇ ಹಿಡಿದಂತಾಗುವುದು -- 

“ ಕಥಂ ಚೈವಂ ನಾದಿನಾಂ ವೇದವಾದಿತ್ವಂ | ವೇದೋಕ್ತ 
ಮಿಥ್ಯಾತ್ವಾಂಗೀಕಾರಾದೇವ ಹಿ ಅನೇದವಾದಿತ್ವಂ ಬ ದ್ದಾ ದೀನಾಮಪಿ | ” 

ವಿಷ್ಣುತನಿರ್ಣಯ , 197 - 98 
ವೇದಪ್ರಾಮಾಣ್ಯ ರಕ್ಷಣೆಗೆಮಧ್ವಾಚಾರ್ಯರಷ್ಟು ದಕ್ಷತೆಯನ್ನು 
ವಹಿಸಿದ ದಾರ್ಶನಿಕರು ವಿರಳ . ಸರ್ವೆ ವೇದಾ ಯದ 
ಮಾನನಂತಿ ; ' ವೇದೈ ಸರ್ವೆ ರಹಮೇವ ವೇದ್ಯ ' ಮುಂತಾದ 
ಪ್ರಮಾಣಗಳಿಂದ ಪರಮಾತ್ಮನು ಸಕಲ ವೇದಗಳಿಂದಲೇ ವೇದ್ಯ 


ಪ್ರಗತಿ ಪಥದಲ್ಲಿ 


ನಂತೂ ವಿಶಿಷ್ಟವಾದದ್ವಾಚಾರ್ಯರು 


ಮಧ್ವಾಚಾರ್ಯರು 

೧೧ 
ನೆಂದೂ , ಭಾರತೀವಿಜಯ ಮೊದಲಾದವರು ಮಾಡಿದ ಹಿಂದಿನ 
ಇಪ್ಪತ್ತೊಂದು ಬ್ರಹ್ಮಸೂತ್ರ ಭಾಷ್ಯಗಳನ್ನು ಆಚಾರ್ಯರು 
ಸಪ್ರಮಾಣವಾಗಿ ಸಯುಕ್ತಿಕವಾಗಿ ಖಂಡಿಸಿ ವೇದವ್ಯಾಸರ 
ಹೃದಯವನ್ನೇ ತಮ್ಮ ಗ್ರಂಥಗಳಲ್ಲಿತೋರ್ಪಡಿಸಿದ್ದಾರೆ. 
- ವೇದೋಕ್ತ ವೈಷ್ಣವ ಸಂಪ್ರದಾಯವನ್ನು ಪ್ರಗತಿ ಪಥದಲ್ಲಿ 
ಕೊಂಡೊಯ್ಯಲು ಮಧ್ವಾಚಾರ್ಯರು ಅನುಸರಿಸಿದ ಮಾರ್ಗ 
ವಂತೂ ವಿಶಿಷ್ಟವಾದುದು. ಮುಸಲ್ಮಾನರ ದಾಳಿಯು ಬಿರುಗಾಳಿ 
ಯಂತೆ ಬೀಸತೊಡಗಿದ್ದ ಕಾಲದಲ್ಲಿ ಉಡುಪಿಯಿಂದ ಬದರಿಯತನಕ 
ಎರಡು ಬಾರಿ ನಾನಾ ರಾಜ್ಯಗಳಲ್ಲಿ ಹಾದು ವಾಯುವೇಗದಲ್ಲಿ 
ಸಂಚರಿಸಿದಂಥ ವೀರ ಸನ್ಯಾಸಿಗಳು. ಇವರು ಉತ್ತರ ಭಾರತದಲ್ಲಿ 
ಕೋಮುವಾರು ಆಂದೋಲನದಿಂದ ಎಷ್ಟೋ ಹಿಂದೂ ವಿಶ್ವವಿದ್ಯಾ 
ನಿಲಯಗಳು ನೆಲಸಮವಾದದ್ದನ್ನು ಆಚಾರ್ಯರು ಪ್ರತ್ಯಕ್ಷವಾಗಿ 
ಕಂಡಿರಲು ಸಾಧ್ಯವಿದೆ. ಇಂಥ ಪರಿಸ್ಥಿತಿಯಲ್ಲೂ ವೇದವ್ಯಾಸರ 
ವಿಸ್ತಾರ ವಾಯದ ನಾನಾಬಗೆಯ ವಿಧ ವಿಧ ಪ್ರತಿಗಳನ್ನು 
ದೇಶಕಾಲಾನುಗುಣವಾಗಿ ಸಂಗ್ರಹಿಸಿ ಶುದ್ಧ ಸಂಪ್ರದಾಯವನ್ನು 
- ದಿಟ್ಟತನದಿಂದ ಘೋಷಿಸಿದ ಕೀರ್ತಿ ಆಚಾರ್ಯರಿಗೆ ಸಲ್ಲುತ್ತದೆ. 
ಗಂಭೀರವಾಗಿಯೂ ಅರ್ಥಗರ್ಭಿತವಾಗಿಯೂ ವ್ಯರ್ಥವಾದ ಶಬ್ದ 
ಗಳಿಲ್ಲದೆ ಸಂಕುಚಿತ ವಾಕ್ಯಗಳಿಂದಲೇ ಬಹ್ವರ್ಥವನ್ನು ಪ್ರಕಾಶ 
ಪಡಿಸುವಂಥ ದಾರ್ಶನಿಕ ಮರ್ಯಾದೆಯನ್ನು ಅನುಸರಿಸಿರುವ ಇವರ 
ಗ್ರಂಥಗಳಲ್ಲಿ ಎಲ್ಲ ಪ್ರಮಾಣಗ್ರಂಥಗಳನ್ನೂ ಉದಹರಿಸುವ ಉಳಿಸಿ 
ಕೊಳ್ಳುವ ಸತತ ಸಾಹಸ ಸಾಗಿದೆ. ತಮ್ಮ ಮಹಾಭಾರತ ತಾತ್ಪಯ್ಯ 
- ನಿರ್ಣಯ ' ದ ಎರಡನೆಯ ಅಧ್ಯಾಯದಲ್ಲಿ, 

ಕೈ ಚಿದಂಥಾಂಕ್ಷಿಪಂತಿ ಕೈ ಚಿದಂತ ರಿತಾನಪಿ | 
ಕುರ್ಯು ಕೈ ಚಿಟ್ಟೆ ವ್ಯತ್ಯಾಸಂ ಪ್ರವಾದಾತ್ಮಚಿದನ್ಯಥಾ| 


00 


ಮಧ್ಯಾ ಚಾರ್ಯರು 
ಗೀತಾಭಾಷ್ಯದ ಹಾಗೂ ಬ್ರಹ್ಮಸೂತ್ರ ಭಾಷ್ಯಗಳ ಆದ್ಯ ಪದ್ಯ 
ಗಳಲ್ಲಿ ' ಗೀತಾರ್ಥಂ ವಕ್ಷ್ಯಾಮಿ ಲೇಶತಃ ' , ' ಸೂತ್ರಾರ್ಥ 
ಉಚ್ಯತೇ ? ಮುಂತಾಗಿ ಆಚಾರ್ಯರು ತಮ್ಮ ವ್ಯಾಖ್ಯಾನಗ್ರಂಥ 
ಗಳಲ್ಲಿ ಭಗವದ್ಗೀತಾ, ಬ್ರಹ್ಮಸೂತ್ರ ಇವುಗಳ ನೈಜವಾದ ಅರ್ಥ 
ನನ್ನೆ ನಿರೂಪಿಸುತ್ತೇವೆಂದು ಸಾರಿದ್ದಾರೆ. ಮೂಲವಿಲ ದೆ ಯಾವ 
ಅರ್ಥವನ್ನೂ ಸ್ವಕಪೋಲಕಲ್ಪಿತವಾಗಿ ಇವರು ವಿವರಿಸದೆ ಶ್ರುತ್ಯಾದಿ 
ಪ್ರಮಾಣಗಳೇ ಮೂಲವೆಂದು ಉದ್ಯೋಷಿಸಿದ್ದಾರೆ. ಪ್ರಮಾಣ 
ಜ್ಞಾನವಿಲ್ಲದೆ ಬ್ರಹ್ಮಜ್ಞಾನವನ್ನು ಸಂಪಾದಿಸಲು ಸಾಧ್ಯವಿಲ್ಲ ; 
ಆದುದರಿಂದ ಪ್ರಮಾಣಗಳ ಸ್ವರೂಪವನ್ನು ಮೊಟ್ಟ ಮೊದಲು 
ತಿಳಿಯಬೇಕೆಂಬ ಉದ್ದೇಶದಿಂದ ಪ್ರಮಾಣಲಕ್ಷಣ'ಎಂಬ ಪ್ರಕರಣ 
ವನ್ನು ರಚಿಸಿದ್ದಾರೆ: 
* ಆನಂದತೀರ್ಥಮುನಿನಾ ಬ್ರಹ್ಮತರ್ಕೋಕ್ತ ಮಾರ್ಗತಃ | 
ನಾನಲಕ್ಷಣಮಿತ್ಯುಕ್ತಂ ಸಂಕ್ಷೇಪಾL ಹ್ಮಸಿದ್ದ ಯೇ 112 

- ( ಪ್ರಮಾಣ ಲಕ್ಷಣ, ಉಪಾಂತ್ಯಶ್ಲೋಕ) 

ಪ್ರಮಾಣ ತತ್ರ್ಯ 
ಮಧ್ವಾಚಾರ್ಯರ ' ಪ್ರಮಾಣ ಲಕ್ಷಣ' ಕ್ಕೆ ಜಯತೀರ್ಥರು 
“ನ್ಯಾಯ ಕಲ್ಪಲತೆ' ಎಂಬ ಟೀಕೆಯನ್ನು ರಚಿಸಿದ್ದಾರೆ. ಸಂಕ್ಷೇಪ 
ವಾಗಿ ಆ ವಿಷಯಗಳನ್ನೇ ಪ್ರತಿಪಾದಿಸುವ ಪ್ರಮಾಣ ಪದ್ದತಿ ? 
ಎಂಬ ಗ್ರಂಥವನ್ನೂ ಬರೆದಿದ್ದಾರೆ. ನ್ಯಾಯ ವೈಶೇಷಿಕ ಸಿದ್ಧಾಂತ 
ಹಾಗೂ ಮಾಮಾ೦ಸಕಾದಿ ದರ್ಶನಗಳಲ್ಲಿ ಹೇಳಿರುವ ವಿಷಯಗಳನ್ನು 
ವಿಮರ್ಶಿಸಿದ್ದಾರೆ. ತನಿರ್ಣಯ ಮತ್ತು ಅನುವ್ಯಾಖ್ಯಾನ 
( ವೈಶೇಷಿಕಾಧಿಕರಣ) ಗ್ರಂಥಗಳಲ್ಲೂ ಆಚಾರ್ಯರು ಪ್ರಮಾಣ 
ಪ್ರಮೇಯ ವ್ಯವಸ್ಥೆಯನ್ನು ವಿವೇಚಿಸಿದ್ದಾರೆ. ದೈತಸಿದ್ಧಾಂತದಲ್ಲಿ 


ಮಧ್ವಾಚಾರ್ಯರು 
ಪ್ರಮಾಣಶಬ್ದಕ್ಕೆ ಯಥಾರ್ಥಜ್ಞಾನದಲ್ಲಿಯೂ ಮತ್ತು ಅದರ 
ಸಾಧನದಲ್ಲಿಯೂ ಪ್ರಯೋಗವಿದೆ. ನೈಯಾಯಿಕರು ಪ್ರಮಾಣ 
ಶಬ್ದಕ್ಕೆ ಯಥಾರ್ಥಜ್ಞಾನವೆಂಬ ಅರ್ಥದಲ್ಲಿ ಪ್ರಯೋಗವನ್ನು 
ಹೆಚ್ಚಾಗಿ ಮಾಡುವುದಿಲ್ಲ . 

ಯಥಾರ್ಥವಾದದು ಪ್ರಮಾಣವೆಂದು ಕರೆಯಲ್ಪಡುತ್ತದೆ. ಇಲ್ಲಿ 
ಯಥಾರ್ಥವಾದುದು' ಎಂಬಂಶವು ಲಕ್ಷಣಭಾಗವು, ಪ್ರಮಾಣ 
ವೆನ್ನಿ ಸಿಕೊಳ್ಳುತ್ತದೆ' ಎಂಬುದು ಲಕ್ಷ ನಿರ್ದೆಶಭಾಗವು. ಈ 
ಲಕ್ಷಣಕ್ಕೆ ಯಥಾರ್ಥಜ್ಞಾನವು ಮತ್ತು ಅದಕ್ಕೆ ಸಾಧನವಾದ 
ಇಂದ್ರಿಯಾದಿಗಳು ಲಕ್ಷ್ಮವಾಗಿರುತ್ತವೆ. ಯಥಾರ್ಥವೆಂದರೆ ಅರ್ಥ 
ವನ್ನು ಮಾರದೆ ಇರುವುದು, ಅರ್ಥವೆಂದರೆ, ತಿಳಿಯಲ್ಪಡುವ 
ವಸ್ತು ವು. ಯಾವ ಕಾಲದಲ್ಲಿ ಮತ್ತು ಯಾವ ದೇಶದಲ್ಲಿ ಹೇಗೆ 
ಇರುತ್ತದೆಯೋ ಹಾಗೆಯೇ ಆ ವಸ್ತುವನ್ನು ವಿಷಯಾಕರಿಸುವ 
ಜ್ಞಾನವು ಮತ್ತು ಅದಕ್ಕೆ ಸಾಧನವೂ ಕೂಡ ಪ್ರಮಾಣವೆಂದು 
ಕರೆಯಲ್ಪಡುತ್ತದೆ. ಘಟಾದಿ ಪದಾರ್ಥಗಳ ತಿಳುವಳಿಕೆಯು 
ಹಾಗೂ ಅದಕ್ಕೆ ಸಲಕರಣೆಯಾದ ಕಣ್ಣು ಮೊದಲಾದ ಇಂದ್ರಿಯ 
ಗಳೂ ಕೂಡ ಪ್ರಮಾಣಗಳಾಗುತ್ತವೆ. 

ಥಳಥಳವೆಂದು ಮೆರುಗುತ್ತಿರುವ ಶಕ್ತಿಯನ್ನು ( ಕಪ್ಪೆ 
ಚಿಪ್ಪನ್ನು ) ನೋಡಿ ಬೆಳ್ಳಿಯೆಂದು ಭ್ರಮಿಸುವುದು ವಿಪರ್ಯಯ 
ವಾಗುತ್ತದೆ. ವಿಪರ್ಯಯ ಜ್ಞಾನವು ಇಂದ್ರಿಯದೋಷದಿಂದಲೂ 
ಅರ್ಥದೋಷದಿಂದಲೂ ಅನುಮಾನಾಭಾಸದಿಂದಲೂ ಉಂಟಾಗು 
ತದೆ. 

ಜ್ಞಾನವೆಲ್ಲವೂ ಯಥಾರ್ಥವೇ ಹೊರತು ಅಯಥಾರ್ಥಜ್ಞಾನವೇ 
- ಇಲ್ಲವೆಂದು ಪ್ರಾಭಾಕರರೆಂಬ ಮಾಮಾಂಸಕರು ಹೇಳುತ್ತಾರೆ. 


ಮಧ್ವಾಚಾರ್ಯರು 
* ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ' ಎಂಬ ಜ್ಞಾನವು ಅಯಥಾರ್ಥವಲ್ಲ ! 
ಇದು ಬೆಳ್ಳಿ ' ಎನ್ನು ವಾಗ ' ಇದು' ಎಂಬ ಅಂಶದಲ್ಲಿ ಎದುರಿಗೆ 
ಕಾಣುವ ಶುಕ್ತಿ ಮೊದಲಾದ ಪದಾರ್ಥವನ್ನು ಗ್ರಹಿಸುತ್ತದೆ. ಆ 
ಪದಾರ್ಥವು ಅಲ್ಲಿಯೇ ಇರುವುದರಿಂದ ಆ ಅಂಶದಲ್ಲಿ ಅಯಥಾರ್ಥ 
ನಾಗುವುದಿಲ್ಲ. ಬೆಳ್ಳಿಯೆಂಬಂಶವು ಥಳಥಳಿಸುತ್ತಿರುವ ಕಾರಣ 
ದಿಂದ ಅಂತಹ ವಸ್ತುವನ್ನು ನೋಡುತ್ತಲೇ ಬೆಳ್ಳಿಯ ಸಂಸ್ಕಾರ 
ಹಾಗೂ ಸ್ಮರಣವು ಹುಟ್ಟು ಇದೆ. ಅದು ಯಥಾರ್ಥವೇ ಆದುದ 
ದರಿಂದ ಯಥಾರ್ಥವಾದ ಗ್ರಹಣ ಸ್ಮರಣಗಳೆಂಬ ಎರಡು ಜ್ಞಾನ 
ಗಳೇ (ಇದು ಬೆಳ್ಳಿ ' ಎಂಬ ತೋರುವಿಕೆಗೆ ಕಾರಣವಾಗುವುದರಿಂದ 
ಅಯಥಾರ್ಥಜ್ಞಾನವು ಎಲ್ಲಿಂದ ಬಂತು ? ಪ್ರಾಭಾಕರರ ಈ ಮತ 
ವನ್ನು ಒಪ್ಪುವ ಪಕ್ಷದಲ್ಲಿ ಕಲವುದೋಷಗಳು ತಮ್ಮಲ್ಲಿಲ್ಲವೆಂದೂ , 
ಆದ್ದರಿಂದಲೇ ಜ್ಞಾನವೆಲ್ಲವೂ ಯಥಾರ್ಥವೆಂದು ಹೇಳಿಬಿಟ್ಟರೆ ಜವಾ 
ಬಾರಿ ಕಳೆದುಕೊಂಡಂತೆ ಎನ್ನುವ ಅಭಿಪ್ರಾಯ ಈ ಕಾರಿಕೆಯಿಂದ 
ತಿಳಿದುಬರುತ್ತದೆ : - - 

“ ಸಾಕಾರವಾದಾದಸತೋ ನ ಭಾನಾತ " 
ಸಂವಿರೋಧಾದಥ ಹೇತೃಭಾನಾತ್ | 
ಧಿಯಾನನಾಶಾಸಭಯಾಚ್ ನೇಸ್ಟಾ 

ಯತೋsನ್ಯಥಾಖ್ಯಾತಿರತೋ ಯಥಾರ್ಥಾ ||” 
“ ಅಯಥಾರ್ಥಜ್ಞಾನವನ್ನೊಪ್ಪುವ ಪಕ್ಷದಲ್ಲಿ ಕೆಲವು ದೋಷ 
ಗಳು ಬರುತ್ತವೆ. ಅಂಥ ಜ್ಞಾನದಲ್ಲಿ ತೋರುವ ಬೆಳ್ಳಿಯು ಅಲ್ಲಿಯೇ 
ಇದೆಯೆಂದು ಹೇಳಲು ಸಾಧ್ಯವಿಲ್ಲವಷ್ಟೆ . ಇಲ್ಲದಂತಹ ವಸ್ತುವು 
ತೋರಬೇಕಾದರೆ ಜ್ಞಾನದ ಆಕಾರವೆಂದು ಹೇಳಬೇಕಾಗುವುದರಿಂದ 
ಸಾಕಾರವಿಜ್ಞಾನವಾದಿಗಳೆಂಬ ಬೌದ್ದರ ಸಿದ್ದಾಂತವನ್ನೇ ಅಂಗೀ 
ಕರಿಸುವ ಪ್ರಸಂಗ ಬರುತ್ತದೆ. ಇಲ್ಲದಂತಹ ವಸ್ತುವೇ ತೋರುತ್ತ 


ಮಧ್ವಾಚಾರ್ಯರು 

೧೭ 
ದೆಂದು ಹೇಳಿದರೆ ಅಸತ್ಖ್ಯಾತಿವಾದವನ್ನು ಒಪ್ಪಬೇಕಾಗುತ್ತದೆ. 
* ಬೆಳ್ಳಿಯನ್ನು ನಾನು ತಿಳಿದಿದ್ದೇನೆ' ಎಂಬ ಅನುವ್ಯವಸಾಯದ 
ವಿರೋಧವೂ ಬರುತ್ತದೆ. ಇಂತಹ ಜ್ಞಾನಕ್ಕೆ ಕಾರಣ ನಿರೂಪಿಸು 
ವುದು ಶಕ್ಯವಿಲ್ಲ. ಒಂದು ಜ್ಞಾನವು ಅಯಥಾರ್ಥವಾದರೆ ಜ್ಞಾನಾಂ 
ತರಗಳೂ ಅಯಥಾರ್ಥವಾಗಬೇಕಾಗುವುದರಿಂದ ಜ್ಞಾನದಲ್ಲಿಯೇ 
ವಿಶ್ವಾಸವಿಲ್ಲ ದಂತಾಗುತ್ತದೆ.... ಇತ್ಯಾದಿ ದೋಷಗಳನ್ನು ಪರ್ಯಾ 
- ಲೋಚಿಸಿದರೆ ಜ್ಞಾನವೆಲ್ಲಾ ಯಥಾರ್ಥವೆಂದೇ ಹೇಳುವುದು 
ಯುಕ್ತವೆಂದು ಪ್ರಾಭಾಕರರ ಮತ ಸಾಗಿದೆ. 

“ ಯಥಾರ್ಥಂ ಸರ್ವವಿಜ್ಞಾನಮಿತಿ ವೇದವಿದಾಂ ಮತಮ್ ) 
ಎಂದು ವಿಶಿಷ್ಟಾದ್ವಿತಿಗಳಾದ ರಾಮಾನುಜೀಯರು ಭ್ರಮಜ್ಞಾನ 
ವನ್ನು ಅಂಗೀಕರಿಸುವುದಿಲ್ಲ . “ ತಾಸಾಂ ತ್ರಿವೃತಂ ತ್ರಿವೃತಂ” ಎಂಬ 
ವೇದವಾಕ್ಯದಿಂದಲೂ , “ತಾತ್ಮಕಸ್ಮಾತ್ತು ಭೂಯಾತ್” 
ಎಂಬ ಬ್ರಹ್ಮಸೂತ್ರದಿಂದಲೂ , “ ಸಮೇತಾನ್ನೋನ್ಯಸಂಯೋಗಂ” 
ಎಂಬ ಪುರಾಣವಾಕ್ಯಗಳಿಂದಲೂ ಈ ಪ್ರಪಂಚದಲ್ಲಿರುವ ಸರ್ವ 
ಪದಾರ್ಥಗಳೂ ಸರ್ವಾತ್ಮಕವೆಂದು ತಿಳಿದುಬರುವುದರಿಂದ ಎಲ್ಲಾ 
ವಸ್ತುಗಳಲ್ಲಿಯೂ ಎಲ್ಲಾ ವಸ್ತುಗಳ ಅಂಶವೂ ಇರುತ್ತದೆ. ಆದ್ದ 
ರಿಂದ ' ಶುಕ್ತಿಯಲ್ಲಿ ರಜತ' ವೆಂಬ ಜ್ಞಾನಗಳೆಲ್ಲವೂ ಯಥಾರ್ಥವೇ 
ಎಂದು ನಿರೂಪಿಸಿರುತ್ತಾರೆ, ಇದಕ್ಕೆ ವಿರುದ್ಧವಾಗಿ ನೈಯಾಯಿ 
ಕರು , ಅತಿಗಳು ಮತ್ತು ದೈತಿಗಳು “ ನಾನು ಇದುವರೆವಿಗೂ 
ಶುಕ್ತಿಯನ್ನೇ ರಜತವನ್ನಾಗಿ ತಿಳಿದಿದ್ದೆನು” ಎಂಬ ಅನುಷ್ಯನ 
ಸಾಯ ಜ್ಞಾನದ ವಿರೋಧ ಬರುವುದರಿಂದ, ಭ್ರಾಂತಿಜ್ಞಾನವನ್ನು 
ಅಂಗೀಕರಿಸಲೇಬೇಕೆಂದು ಅಭಿಪ್ರಾಯಪಡುತ್ತಾರೆ. ಈ ಸ್ಥಳದಲ್ಲಿ 
ತೋರುವ ಬೆಳ್ಳಿಯು ದೇಶಾಂತರದಲ್ಲಿ ಇರುವಂಥಾದ್ದೆ ಎಂದು 


೧೮ 


8 


ಮಧ್ವಾಚಾರ್ಯರು 
ವೈಶೇಷಿಕ ನೈಯಾಯಿಕರು ಹೇಳುತ್ತಾರೆ. ಜ್ಞಾನ ಸ್ವರೂಪಭೂತವೇ 
ಎಂದು ವಿಜ್ಞಾನವಾದಿಗಳಾದ ಬೌದ್ದರೂ , ತತ್ಕಾಲದಲ್ಲಿಯೇ ಹುಟ್ಟಿ 
ದಂತಹುದು ಎಂದು ಭಾಸ್ಕರರೂ ಹೇಳುತ್ತಾರೆ. ಸತ್ತು , ಅಸತ್ತು 
ಮತ್ತು ಸದಸತ್ತೂ ಅಲ್ಲದೆ ಅನಿರ್ವಚನೀಯವೇ ಎಂದು ಅತಿ 
ಗಳು ಪ್ರತಿಪಾದಿಸುತ್ತಾರೆ. ಈ ಪಕ್ಷಗಳೆಲ್ಲಾ ರಜತವೆಂದು ತಿಳಿದ 
ಮೇಲೆ ಪರೀಕ್ಷಾದಿಗಳನ್ನು ಮಾಡಲು ' ರಜತವು ಅಲ್ಲ , ಅಸತ್ತು ' 
ಎಂದು ತಿಳಿದುಕೊಳ್ಳುತ್ತಾರಾದ ಕಾರಣ , ಅಂತಹ ಅನುಭವಕ್ಕೆ 
ವಿರುದ್ಧವಾಗಿದೆ ಎಂದು ಪರ್ಯಾಲೋಚಿಸಿ , ಅಸತ್ತಾಗಿರುವ ರಜ 
ತನೇ ಶುಕ್ಕಿಯಲ್ಲಿ ತೋರುತ್ತದೆಂದು ಹೇಳುವುದೇ ಸರಿಯಾದದ್ದು 
ಎನ್ನು ವುದು ದೈತಮತದವರ ಅಭಿಪ್ರಾಯ. 

“ ಅನುಭೂತಿಃ ಪ್ರಮಾಣಂ|ಸ್ಮೃತಿವ್ಯತಿರಿಕ್ತಂ ಜ್ಞಾನಂ ಅನು 
ಭೂತಿರಿತಿ ||” ಅನುಭವವೇ ಪ್ರಮಾಣ ;ಸ್ಮೃತಿವ್ಯತಿರಿಕ್ತವಾದ 
ಜ್ಞಾನವು ಅನುಭವವೆನಿಸಿಕೊಳ್ಳುತ್ತೆಂದು ಪ್ರಾಭಾಕರರು ಪ್ರಮಾಣ 
ಲಕ್ಷಣವನ್ನು ಹೇಳುತ್ತಾರೆ. ಸ್ಕೃತಿ ಮತ್ತು ವೇದಾದಿಗಳಲ್ಲಿ ಈ 
ಲಕ್ಷಣವಿಲ್ಲದಿರುವುದರಿಂದ ಅವ್ಯಾಪ್ತಿದೋಷ ಬರುತ್ತದೆ. ಆದ್ದರಿಂದ 
ಅಸಂಗತವಾಯಿತು. 

“ ಜ್ಞಾತತಾ ಪ್ರಾಕಾ ಪರಸರ್ಯಾಯವಾಚ್ಯಸ್ಯ ಪ್ರಮೇ 
ಯಾಶ್ರಿತಸ್ಯ ಪ್ರಕಾಶವಿಶೇಷಸ್ಯ ಸಾಧನಂ ಕ್ರಿಯಾಜ್ಞಾನಂ 
ಪ್ರಮಾಣಮಿತಿ ಭಾಟ್ಟಾನಾಂ ಲಕ್ಷಣಂ” – ಜ್ಞಾತತಾ ಪ್ರಾಕಟ್ಟೆ 
ನೆಂಬ ಪ್ರಕಾಶವಿಶೇಷಕ್ಕೆ ಸಾಧನವಾದಂಥ ಜ್ಞಾನವು ಪ್ರಮಾಣ 
ವೆಂದು ಭಾಟ್ಟರು ಲಕ್ಷಣಾಂತರವನ್ನು ಹೇಳುತ್ತಾರೆ. ಜ್ಞಾತತಾ 
ಧರ್ಮವು ಇಂದ್ರಿಯ ವಿಷಯಕವಾಗಿ ವರ್ತಮಾನ ಪದಾರ್ಥಗಳಲ್ಲಿ 
ಮಾತ್ರ ಹುಟ್ಟುವುದು. ಆದ್ದರಿಂದ ಭೂತಭವಿಷ್ಯತ್ಪದಾರ್ಥಗಳ 


ಮಧ್ವಾಚಾರ್ಯರು 
ಜ್ಞಾನವು ಪ್ರಮಾಣವಾಗದೆ ಹೋಗುತ್ತದೆ. 

“ ಅನಧಿಗತತಥಾಭೂತಾರ್ಥಜ್ಞಾನಂ ಪ್ರಮಾಣಂ ” - ಪೂರ್ವ 
ದಲ್ಲಿ ತಿಳಿಯದಂತಹ ವಸ್ತುವಿನ ಅನುಭವವು ಪ್ರಮಾಣವು ಎನ್ನುವ 
ಭಾಟ್ಟರ ಮತ್ತೊಂದು ಲಕ್ಷಣಾಂತರದಲ್ಲಿ ಪ್ರಮಾಣಭೂತವಾದ 
ಸ್ಕೃತಿ ಮತ್ತು ವೇದಾದಿಗಳು ಸೇರದೆ ಅವ್ಯಾಪ್ತಿ ಬರುವುದು. 

“ ಸಮೃಗನುಭವಸಾಧನಂ ಪ್ರಮಾಣಂ ” - ಸಮಾಚೀನ ಜ್ಞಾನ 
ಸಾಧನವು ಅಂದರೆ ಯಥಾರ್ಥಾನುಭವಕ್ಕೆ ಸಾಧನವೇ ಪ್ರಮಾಣ 
ವೆನ್ನುವ ನೈಯಾಯಿಕರ ಲಕ್ಷಣದಲ್ಲೂ ಸವಿಾಚೀನ ಅನುಭವವು 
ಪ್ರಮಾಣವಲ್ಲವೆಂದಂತಾಗಿ ಅವ್ಯಾಪ್ತಿ ದೋಷವಿದೆ. 

“ಪ್ರಮಾವ್ಯಾಪ್ತಂ ಪ್ರಮಾಣಂ” - ಪುನಾವ್ಯಾಸ್ತ್ರವು ಪ್ರಮಾಣ 
ವೆನ್ನುವ ಉದಯನನ ಲಕ್ಷಣವನ್ನು ಅಂಗೀಕರಿಸಿದರೆ ಪ್ರಮೇಯ 
ದಲ್ಲಿ ಈಶ್ವರಪ್ರಮಾವ್ಯಾ ಪ್ರತ್ವವಿರುವುದರಿಂದ ಅತಿವ್ಯಾಪ್ತಿದೋಷ 
ವಿದ್ದೇ ಇರುವುದು . 

ಆದ್ದರಿಂದ ಮಧ್ವಾಚಾರ್ಯರು ಅತಿವ್ಯಾಪ್ತಿ - ಅವ್ಯಾಪ್ತಿ - ಅಸಂಭ 
ವಾದಿ ದೋಷಗಳಿಗೆ ಆಸ್ಪದವಿಲ್ಲದ ಹಾಗೂ ಸರ್ವರೀತಿಯಲ್ಲೂ 
ಆದರಣೀಯವಾದ ಪ್ರಮಾಣ ಲಕ್ಷಣವನ್ನು ನಿರ್ದೇಶಿಸಿದ್ದಾರೆ. 
“ ಯಥಾರ್ಥಂ ಪ್ರಮಾಣಂ” ಅರ್ಥ ( ವಿಷಯ) ವನ್ನು ಮಾರದೆ 
ಇದ್ದದ್ದು ಪ್ರಮಾಣ 

ಕೇವಲ ಪ್ರಮಾಣ, ಅನುಪ್ರಮಾಣವೆಂದು ಪ್ರಮಾಣದಲ್ಲಿ 
ಎರಡು ವಿಧವು. ವಸ್ತುವನ್ನು ಇದ್ದ ಹಾಗೆಯೇ ಗ್ರಹಿಸುವುದು 
ಕೇವಲಪ್ರಮಾಣವು. ಉದಾಹರಣೆಗೆ, ' ಇದು ಘಟ' ಮುಂತಾದ 
ಜ್ಞಾನವು ಆಲೋಚನೆಯಿಲ್ಲದೆ ಉಂಟಾಗುವಂಥಾದ್ದು , ಯಥಾರ್ಥ 
ಜ್ಞಾನಕ್ಕೆ ಸಾಧನವಾದುದು ಅನುಪ್ರಮಾಣವು. ಉದಾಹರಣೆಗೆ, 


೨೦ 


ಮಧ್ವಾಚಾರ್ಯರು 
ಇಂದ್ರಿಯಾದಿ ಪ್ರತ್ಯಕ್ಷ, ಅನುಮಾನ ಹಾಗೂ ಆಗದು. 

ಕೇವಲ ಪ್ರಮಾಣವು ಈಶ್ವರಜ್ಞಾನ- ಲಕ್ಷ್ಮೀಜ್ಞಾನ-ಯೋಗಿ 
ಜ್ಞಾನ- ಅಯೋಗಿಜ್ಞಾನವೆಂದು ನಾಲ್ಕು ವಿಧವು. ಇವುಗಳ ಗಂಭೀರ 
ನಿರೂಪಣೆಯು ಶಾಸ್ತ್ರದಲ್ಲಿ ವಿಸ್ತಾರವಾಗಿ ಮಾಡಲ್ಪಟ್ಟಿದೆ. ಈಶ್ವರ 
ಜ್ಞಾನವಾದರೋ ಅನಾದಿನಿತ್ಯ , ಸ್ವತಂತ್ರ ಹಾಗೂ ಸ್ವಪರಗತ 
ಅಖಿಲ ವಿಶೇಷಗಳನ್ನು ವಿಷಯಾಕರಿಸುವುದು. ಲಕ್ಷ್ಮೀಜ್ಞಾನವೂ 
ಅನಾದಿನಿತ್ಯ , ಈಶ್ವರೈಕಾಧೀನವಾದುದರಿಂದ ಪರತಂತ್ರ ; ಆದರೆ 
ಈಶ್ವರನನ್ನು ಬಿಟ್ಟು ಉಳಿದ ಎಲ್ಲ ವಿಷಯಗಳನ್ನೂ ಆಲೋಚನೆ 
ಯಿಲ್ಲದೆ ಗ್ರಹಿಸುವುದು . ಈಶ್ವರಜ್ಞಾನಕ್ಕಿಂತ ಲಕ್ಷ್ಮೀಜ್ಞಾನವು 
ಸ್ಪಷ್ಟತ್ವದಲ್ಲಿ ನ್ಯೂನವಾದುದುದು. ಖಜುಯೋಗಿಗಳು, ತಾತ್ವಿಕ 
ಯೋಗಿಗಳು , ಅತಾಕಯೋಗಿಗಳೆಂದು ಯೋಗಿಗಳಲ್ಲಿ ಮೂರು 
ವಿಭಾಗವುಂಟು. ಋಜುಯೋಗಿಗಳ ಜ್ಞಾನವು ಅನಾದಿನಿತ್ಯ 
ವಾಗಿದ್ದು ಈಶ ಲಕ್ಷ್ಮಿ ಬಿಟ್ಟು ಅನ್ಯತ್ರ ಆಲೋಚನೆಯಿಂದ ಸರ್ವ 
ವಿಷಯಗಳನ್ನೂ ಗ್ರಹಿಸುವುದು . ತಾತ್ತಿಕಯೋಗಿಜ್ಞಾನವು 
ಅನಾದಿ , ಅತಾಕಯೋಗಿ ಜ್ಞಾನವು ಸಾದಿ , ವಿಷಯಗ್ರಹಣ 
ದಲ್ಲಿ ಈಶಾದನ್ಯತ್ರ ಕ್ರಮೇಣ ಪ್ರಾಸವುಳ್ಳದ್ದು , ಅಯೋಗಿಜ್ಞಾನ 
ನಾದರೋ ಉತ್ಪತ್ತಿ ಹಾಗೂ ನಾಶವುಳ್ಳದ್ದು , 

ಅನುಪ್ರಮಾಣಕ್ಕೆ ಪ್ರತ್ಯಕ್ಷ - ಅನುಮಾನ - ಆಗಮವೆಂದು 
ಮೂರು ಪ್ರಭೇದಗಳು. 
- ನಿರ್ದೋಷವಾದ ಇಂದ್ರಿಯಗಳಿಗೆ ನಿರ್ದೋಷವಾದ ವಿಷಯ 
ಗಳಿಂದಾಗುವ ಸನ್ನಿ ಕರ್ಷವು ( ಸಂಬಂಧ) ಪ್ರತ್ಯಕ್ಷವೆನಿಸಿಕೊಳ್ಳು 
ಇದೆ ; “ ನಿರ್ದೋಷಾರ್ಥಂದ್ರಿಯಸನ್ನಿ ಕರ್ಷಃ ಪ್ರತ್ಯಕ್ಷಂ.” ಇಂಥ 
ಪ್ರತ್ಯಕ್ಷವು ಸಾಕ್ಷಿ - ಫ್ಯಾಣ - ರಸನ- ತ್ವಕ್ - ಚಕ್ಷುಸ್ಸು -ಪ್ರೋತ್ರ- 


00 


ಮಧ್ವಾಚಾರ್ಯರು 
ಮನಸ್ಸು ಎಂದು ಏಳು ವಿಧವು. ಈ ಇಂದ್ರಿಯಗಳ ಮಧ್ಯದಲ್ಲಿ 
ಮನಸ್ಸಿನ ಸಂಸ್ಕಾರದಿಂದುಂಟಾಗುವ ಜ್ಞಾನವು ಸ್ಮತಿಯೆಂದು 
ಕರೆಯಲ್ಪಡುತ್ತದೆ. ಇದು ಇಂದ್ರಿಯಜನ್ಯವಾದ ಕಾರಣ ಪ್ರತ್ಯಕ್ಷ 
ವಲ್ಲವೆಂದು ನೈಯಾಯಿಕಾದಿಗಳು ಹೇಳುವುದು ಸರಿಯಲ್ಲ. 
“ಸ್ಕೃತಿಃಪ್ರತ್ಯಕ್ಷವೈತಿಹ್ಯವನುಮಾನಶ್ಚತುಷ್ಟಯಂ ಪ್ರಮಾಣ 
ಮಿತಿ ವಿಜೇಯಂ” ಇತ್ಯಾದಿಪ್ರಮಾಣಗಳು ಸ್ಮೃತಿಗೆ ಪ್ರಾಮಾಣ್ಯ 
ವನ್ನು ಹೇಳಿದೆ. ಸ್ಮತಿಯೆಂಬ ಜ್ಞಾನವು ಕೇವಲ ಪ್ರಮಾಣದಲ್ಲಿ 
ಸೇರುವ ಪ್ರತ್ಯಕ್ಷಜ್ಞಾನರೂಪವಾಗಿದೆ. ಮನ್ವಾದಿ ಸ್ಮೃತಿಗಳು 
ಪ್ರತ್ಯಕ್ಷದಲ್ಲಿ ಸೇರುವುದಿಲ್ಲ ; ಆಗಮಪ್ರಮಾಣದಲ್ಲಿ ಸೇರುವುದೆಂಬ 
ವಿಶೇಷವನ್ನ ರಿಯಬೇಕು. 

ಸ್ಕೃತಿಯ ಪ್ರಮಾಣವಾದ್ದರಿಂದ ಸ್ವಷ್ಟವು ಸತ್ಯವಾದದ್ದು , 
ಸ್ವಪ್ನದಲ್ಲಿ ತೋರುವ ಬಾಹ್ಯತ್ವಜ್ಞಾನವು ಭ್ರಾಂತಿಯಿರಲಿ, ಆದರೆ 
ಮನೋನಿಮಿತ್ತ ವಾಸನಾದಿಂದ ಉಂಟಾದ ಗಜಾದಿ ಪದಾರ್ಥಗಳು 
ಸತ್ಯವಾದ್ದರಿಂದ ಸ್ವಪ್ನ ವು ಸತ್ಯ ಮತ್ತು ಪ್ರಮಾಣವೆಂದು ತಿಳಿಯ 
ಬೇಕು. ಇದನ್ನೊಪ್ಪದೆ ಅದೈತಿಗಳು ಸ್ಮತಿ, ಪ್ರತ್ಯಭಿಜ್ಞಾ 
ಸ್ವಪ್ನಗಳು ಭ್ರಾಂತಿ ಹಾಗೂ ಅಪ್ರಮಾಣನೆಂದು ಭಾವಿಸುತ್ತಾರೆ. 

ಪಂಚಜ್ಞಾನೇಂದ್ರಿಯ ಹಾಗೂ ಮನಸ್ಸಿನಿಂದ ಹುಟ್ಟಿದ ಜ್ಞಾನ 
ಗಳು ನಿಯಮೇನ ಯಥಾರ್ಥವೆಂದು ಹೇಳಲಿಕ್ಕಾಗದು. ಎಷ್ಟಾ 
ದರೂ ಪುರುಷಸಂಬಂಧವಿರುವುದರಿಂದ ಶಂಕಾಕ್ಕೆ ಆಸ್ಪದವುಂಟು. 
ಅಪೌರುಷೇಯ ಆಗಮನೇನೋ ಪುರುಷಸಂಬಂಧವಿಲ್ಲದ್ದರಿಂದ 
ನಿಯತಯಾಥಾರ್ಥವುಳ್ಳದ್ದು . ಹೀಗಿರುವಾಗ ನಿತ್ಯ ವ್ಯವಹಾರದಲ್ಲಿ 
ಇಂದ್ರಿಯಗಳಿಂದ ಹುಟ್ಟುವ ಜ್ಞಾನದಲ್ಲಿ ವಿಶ್ವಾಸವನ್ನಿಡುವುದು 
ಹೇಗೆ ? ಇಂಥ ಶಂಕಾಸ್ಪದವಾದ ಜ್ಞಾನದಿಂದ ಲೋಕದಲ್ಲಿ ನೇರ 


೨೨ 


ಮಧ್ವಾಚಾರ್ಯರು 
ವಾದ ವ್ಯವಹಾರಾದಿಗಳು ಹೇಗೆ ಸಂಭವಿಸುವುವು ? ಈ ಪ್ರಶ್ನೆ 
ಯನ್ನು ಪರಿಹರಿಸಲು ಪೂರ್ವೋಕ್ತ ದರ್ಶನಕಾರರು ಸಮರ್ಥರಾ 
ಗಿಲ್ಲ. ಹುಟ್ಟುವ ಜ್ಞಾನವೆಲ್ಲವೂ ಯಥಾರ್ಥವೆಂದು ಹೇಳುವ 
ಸಾಂಖ್ಯ ಮೊದಲಾದವರ ವಾದ ಅನುಭವಕ್ಕೆ ವಿರುದ್ದವಾಗಿದೆ. 
ದೋಷದಿಂದ ಅಯಥಾರ್ಥಜ್ಞಾನ ಹುಟ್ಟುವುದೆಂದು ಹೇಳುವ 
ನೈಯಾಯಿಕರು ಅದರ ಸ್ವರೂಪವನ್ನು ಚನ್ನಾಗಿ ಪರಿಶೀಲಿಸಿಲ್ಲ. 
ಯಾವುದು ಯಥಾರ್ಥ ? ಯಾವುದು ಅಯಥಾರ್ಥ ? ( ಅನುವ್ಯನ 
ಸಾಯ ' ದಿಂದ ಜ್ಞಾನದ ಸತ್ಯಾಸತ್ಯತೆಯು ನಿರ್ಣಯಿಸಲ್ಪಡುವು 
ದೆಂದು ಹೇಳಿದರೆ , ಅನುವ್ಯವಸಾಯವೂ ಜ್ಞಾನವಾದ್ದರಿಂದ ಅದರ 
ಪ್ರಾಮಾಣ್ಯವನ್ನು ಯಾರು ನಿರ್ಣಯಿಸಬೇಕು ? ಇದಕ್ಕೆ 
ಇನ್ನೊಂದು ಜ್ಞಾನ, ಅದಕ್ಕೆ ಮತ್ತೊಂದು ಜ್ಞಾನ -ಹೀಗೆ ಅನವಸ್ಥೆ 
ಬರುವುದರಿಂದ ವಿಷಯಸಿದ್ದಿ ಆಗುವುದಿಲ್ಲ. ಆದ್ದರಿಂದ ಮಧ್ಯಾ 
ಚಾರ್ಯರು ಈ ಎಲ್ಲ ಜ್ಞಾನಗಳ ಪ್ರಾಮಾಣ್ಯವನ್ನು ನಿರ್ಣಯಿಸ 
ಲಿಕ್ಕೆ ಸಾಕ್ಷಿ' ಎಂಬ ಸ್ವರೂಪೇಂದ್ರಿಯವನ್ನು ನಿರ್ಣಯಿಸಿದ್ದಾರೆ. 
ಇದು ಜ್ಞಾನರೂಪವೂ ಸ್ವಪ್ರಕಾಶವೂ ಸ್ವತಃಪ್ರಮಾಣವೂ ಆಗಿದೆ. 
ಬಾಹೇಂದ್ರಿಯಗಳಿಂದ ಹುಟ್ಟುವ ಬಾಹಜಾ ನವು ಕೆಲವು ವೇಳೆ 
ಆರೋಪಿತವಾಗಬಹುದು ; ಆದರೆ ನಾನು ಸುಖವಾಗಿದ್ದೇನೆ', 
“ ನನ್ನನ್ನು ನಾನು ತಿಳಿದಿದ್ದೇನೆ' , ' ನಿನ್ನೆ ಸುಖವಾಗಿ ನಿದ್ದೆ ಮಾಡಿ 
ದೆನು' ಮುಂತಾದ ಆಂತರಿಕ ಜ್ಞಾನ ಎಂದಿಗೂ ಆರೋಪಿಸಲ್ಪಡ 
ತಕ್ಕದಲ್ಲ. ನಿನ್ನೆ ನೀನು ಸುಖವಾಗಿ ನಿದ್ದೆ ಮಾಡಲಿಲ್ಲ' ಎಂದು 
ಮತ್ತೊಬ್ಬರು ನನ್ನ ಸುಖನಿದ್ರೆಯ ಮೇಲೆ ಆರೋಪಮಾಡಿದರೆ 
ನಂಬಿಸುವುದಕ್ಕಾಗುವುದೇ ? ' ಸಾಕ್ಷಿ ' ಯನ್ನು ಅಪ್ರಮಾಣವೆಂದು 
ಹೇಳುವುದಕ್ಕೆ ಪ್ರಮಾಣಗಳಿಲ್ಲ. ಒಂದು ವೇಳೆ ಸಾಕ್ಷಿಗೇ 


೨೩ 


ಮಧ್ವಾಚಾರ್ಯರು 
ಅಪ್ರಾಮಾಣ್ಯಶಂಕೆಯು ಬಂದರೆ, ಅರಣ್ಯದಲ್ಲಿ ಆನೆಯು ನಿರಾತಂಕ 
ವಾಗಿ ಹೋಗುವಾಗ ಮುಳ್ಳಿನಕೊಂಪೆ ಅಡ್ಡ ಬಂದರೆ ನಿಂತು ಅದನ್ನು 
ಆಚೆ ತಳ್ಳಿ ಮತ್ತೆ ನಿರಾತಂಕವಾಗಿ ಹೋಗುವಂತೆ , ಸಾಕ್ಷಿಯು ಸ್ವತಃ 
ಪ್ರಾಮಾಣ್ಯವನ್ನು ಗ್ರಹಿಸುತ್ತದೆ ಹಾಗೂ ದೋಷಶಂಕಾ ಬಂದಾಗ 
ಅಪ್ರಾಮಾಣ್ಯವನ್ನು ತಿಳಿದುಕೊಳ್ಳುತ್ತದೆ. 

ಮನಸು ಆಂತರಿಂದಿಯ ; ಸಾಕಿಯಾದ ಸ್ವರೂಪೇಂದ್ರಿಯ . 
' ಸಾಕ್ಷಿ ' ಯ ವಿವೇಚನೆಯು ಮಧ್ವಾಚಾರ್ಯರು ತತ್ತ್ವಶಾಸ್ತ್ರಕ್ಕೆ 
ನೀಡಿರುವ ವಿಶಿಷ್ಟ ಕಾಣಿಕೆಯು, ವ್ಯಾವಹಾರಿಕ ಪ್ರಾಮಾಣ್ಯ 
ವಾಗಿದ್ದು ಅದೈತ ಸಾಕ್ಷಾತ್ಕಾರವಾದ ಮೇಲೆ ಇಲ್ಲದಂತಹ 
ಅದೈತಿಗಳ ಪ್ರತ್ಯಕ್ಷವನ್ನು ಆಚಾರ್ಯರು ' ಸಾಕ್ಷಿ ' ಬದ್ದವಾಗಿ 
ಖಂಡಿಸಿದ್ದಾರೆ. 
- ಹೀಗೆಯೆ ಅನುಮಾನ ಮತ್ತು ಆಗಮ ಪ್ರಮಾಣಗಳನ್ನೂ 
ವಿಸ್ತಾರವಾಗಿ ವಿಮರ್ಶಿಸಿರುವ ಆಚಾರ್ಯರು ಹೇಳುತ್ತಾರೆ : 
“ ನಿರ್ದೆಹೋಪಪರನುಮಾನಂ”, “ ನಿರ್ದೋಷಶಬ್ದ : ಆಗಮಃ ” 
ಪ್ರತ್ಯಕ್ಷ ಆಗಮಗಳ ಬೆಂಬಲವಿದ್ದರೆ ಮಾತ್ರ ಅನುಮಾನವು 
ಪ್ರಮಾಣವಾಗಬಲ್ಲದು. ಏಕೆಂದರೆ , ' ನಾನುನಾ ಕಾಮಚಾರಿಣೀ ' . 
ಉಪಮಾನ , ಅರ್ಥಾಪತ್ತಿ , ಅನುಪಲಬ್ಬಿ ಮುಂತಾದ ಇತರ 
ವಾದಿಗಳು ವಿಸ್ತರಿಸಿ ಹೇಳಿರುವ ಪ್ರಮಾಣಗಳು ಪ್ರತ್ಯಕ್ಷಾನುಮಾನ 
ಗಳಲ್ಲಿಯೇಅಂತರ್ಗತವಾಗಿರುವುದೆಂದು ಆಚಾರ್ಯರ ಅಭಿಪ್ರಾಯ . 


00 


ಮುನಿದರ್ಶನ 
ಶ್ರೀಮುಷ್ಠ ಮಾಹಾತ್ಮದಲ್ಲಿ ಈ ಶ್ಲೋಕವಿದೆ : 
“ಶ್ರೀಮಧ್ಯಃ ಕಲ್ಪ ವೃಕ್ಷಶ್ಯ ಜಯಾಚಾರ್ಯಾ ಸ್ತು ಧೇನವಃ || 
ಚಿಂತಾಮಣಿಸ್ತು ವ್ಯಾಸಾರ್ಯ ಮುನಿ ಯವುದಾಹೃತಂ || ” 


00 


ಮಧ್ವಾಚಾರ್ಯರು 
- ಮುನಿತ್ರಯರಲ್ಲಿ ಮೊದಲಿಗರಾಗಿ ಮಧ್ವಾಚಾರ್ಯರನ್ನು ಉಲ್ಲೇ 
ಖಿಸಲಾಗಿದೆ. ವೇದಾಂತಪ್ರಪಂಚದಲ್ಲಿ ಇವರ ವಿಶಿಷ್ಟ ಸ್ಥಾನ 
ಮಾನವನ್ನು ಸೂಚಿಸುವಂತಹ ಶ್ಲೋಕವಿದು. ಪ್ರಮಾಣ 
ಪ್ರಮೇಯ ವ್ಯವಸ್ಥೆಯಲ್ಲಿ ಆಚಾರ್ಯರ ದಾರ್ಶನಿಕ ಮರ್ಯಾದೆಗೆ 
ಸಂದ ಗೌರವವಿದು. ವ್ಯಾಕರಣಶಾಸ್ತ್ರ ಪ್ರವರ್ತಕರಾದ ಪಾಣಿನಿ, 
ವರರುಚಿ , ಪತಂಜಲಿ ಎಂಬ ಮೂವರು ಆಚಾರ್ಯರನ್ನು ` ಮುನಿ 
ತ್ರಯ ' ನೆಂಬ ನಾಮಧೇಯದಿಂದಲೇ ವೈಯಾಕರಣರು ವ್ಯವಹರಿ 
ಸಿರುವರು . ಇವರಲ್ಲಿ ಪಾಣಿನಿಯು ಶಬ್ದ ಶಾಸ್ತ್ರಕ್ಕೆ ಮೂಲವಾದ 
ಸೂತ್ರಗಳನ್ನೂ ಆ ಸೂತ್ರಗಳಿಗೆ ವರರುಚಿಗಳು ವೃತ್ತಿಯನ್ನೂ , 
ಪತಂಜಲಿಗಳು ಮಹಾಭಾಷ್ಯವೆಂಬ ಸೂತ್ರವ್ಯಾಖ್ಯಾನವನ್ನೂ ರಚಿ 
ಸಿರುವರು. ಈ ಮೂವರ ಸಾಹಸದಿಂದ ಸಾಧನಜೀವಿಗಳು ಸಾಧು 
ಶಬ್ದ ಗಳ ವಿವೇಚನಾಶಕ್ತಿಯನ್ನು ಹೊಂದಿ ಪ್ರಪಂಚದ ಸುಗಳು 
ಮಾರ್ಗಕ್ಕೆ ಕಾರಣರಾಗಿರುವಂತೆ , ಮಧ್ವಮುನಿಗಳ ಪರಂಪರೆಯ 
ಮಾರ್ಗದರ್ಶಕವಾಗಿದೆ. ವೇದವ್ಯಾಸರ ವಿಸ್ತಾರ ನಾಣ್ಮಯದ 
ಹೃದಯವನ್ನರಿತು ಮೂವತ್ತಾರು ಗ್ರಂಥಗಳನ್ನು ಮಧ್ವಾಚಾರ್ಯರು 
ರಚಿಸಿದ್ದಾರೆ. ಅವು ಅತ್ಯಂತ ಗಂಭೀರವೆನಿಸಿ ಪ್ರೌಢ ಶೈಲಿಯಲ್ಲಿ 
ಸಾಗಿರುವುದರಿಂದ ಸಾಮಾನ್ಯರಿಗೆ ಅರ್ಥವಾಗುವಂತೆ ಟೀಕಾ 
ಚಾರ್ಯರೆಂದು ಪ್ರಸಿದ್ಧರಾದ ಜಯತೀರ್ಥರು ಪ್ರಾಯಃಮೂಲ 
ಗ್ರಂಥಗಳಿಗೆಲ್ಲ ಟೀಕೆಯನ್ನು ಮಾಡಿ ಮೂಲಾರ್ಥವನ್ನು ಸಮಂಜಸ 
ವಾಗಿ ಹೊರಹೊಮ್ಮಿಸಿದ್ದಾರೆ. ಈ ಗ್ರಂಥಗಳಲ್ಲೂ ಭಾವಗರ್ಭಿತ 
ವಾಗಿ ಸಂಕ್ಷೇಪದಿಂದ ನಿರೂಪಿತವಾಗಿರುವ ವಿಷಯಗಳನ್ನು 
ಪ್ರತ್ಯೇಕಿಸಿ ದರ್ಶನಾಂತರದ ಪೂರ್ವಪಕಗಳನ್ನು ಸಯುಕ್ತಿಕವಾಗಿ 
ನಿರಾಕರಿಸಿ ಮಧ್ವಾಚಾರ್ಯರ ದೈತತವೇ ಶ್ರೇಷ್ಠ ದರ್ಶನ 


ಮಧ್ವಾಚಾರ್ಯರು 

೨೫ 
ನೆಂದು ವಿಶ್ವತೋಮುಖ ವಾದಕ್ರಮದಿಂದ ವಿವಿರಿಸಿರುವ ಗ್ರಂಥ 
ಗಳನ್ನು ವ್ಯಾಸರಾಜರು ರಚಿಸಿದ್ದಾರೆ. ಶ್ರೇಷ್ಟವಾದ ವೇದಾಂತ 
ದರ್ಶನಕ್ಕೆ ಪ್ರವರ್ತಕರಾಗಿರುವುದರಿಂದ ಈ ಆಚಾರ್ಯತ್ರಯರು 
ಮುನಿತ್ರಯರೆಂದು ಪ್ರಖ್ಯಾತರಾಗಿರುವ ಅಂಶವು ಮೇಲಿನಶ್ಲೋಕ 
ದಿಂದ ತಿಳಿಯಬರುತ್ತದೆ. 

ಈ ಮುನಿತ್ರಯರೂ ಅವತರಿಸಿದ್ದು ಕರ್ನಾಟಕ ರಾಜ್ಯದಲ್ಲಿ. 
ಇಂಥವರ ಸ್ಮರಣೆ ವಿಶ್ವಕ್ಕೇ ಭಾಗೋದಯವನ್ನು ತರುವಂಥಾದ್ದು . 
ಇಂಥವರ ದರ್ಶನ ಮುನಿದರ್ಶನ. ತಾವು ವಾಯುದೇವರ ಅವತಾರ 
ವಾಗಿ ಮಧ್ಯ ಅಥವಾ ಆನಂದತೀರ್ಥರೆಂದು ಕಲಿಯುಗದ ೪೩೦೦ 
ವರ್ಷಗಳಾದ ಮೇಲೆ ಹುಟ್ಟಿ ಹರಿತವನ್ನು ಪ್ರತಿಪಾದಿಸಿದ 
ಅಂಶವು, ಆಚಾರ್ಯರೇ ರಚಿಸಿರುವ ' ಮಹಾಭಾರತ ತಾತ್ಪರ್ಯ 
ನಿರ್ಣಯ ' ಶ್ಲೋಕದಲ್ಲಿ ಉಕ್ತವಾಗಿದೆ : 

“ ಚತುಃಸಹಸ್ರ ತ್ರಿಶತೋತ್ತರೇ ಗತೇ 
ಸಂವತ್ಸರಾಣಾಂ ತು ಕಲೌ ಪೃಥಿವ್ಯಾ ಮ್ | | 
ಜಾತಃ ಪುನರ್ವಿಪ್ರ ತನುಃ ಸ ಭೀಮೋ 
ದೈತ್ಯನಿಗೂಢಂ ಹರಿತವಾಹ ||” 

( 32 - 131 ) 
ಹನುಮ ಭೀಮ - ಮಧ್ಯರೆಂಬ ಮೂರೂ ಅವತಾರಗಳಲ್ಲಿ ಭಗ 
ನತ್ಕಾರ್ಯಸಾಧಕರಾಗಿ , ಈಯುಗದಲ್ಲಂತೂ ಕೇವಲ ಎಂಟುನೂರು 
ವರ್ಷಗಳ ಹಿಂದೆ ಸತ್ಯಹೀನ ಸಮಾಜಕ್ಕೆ ಚಾಲಕಶಕ್ತಿ ನೀಡಿದವ 
ರಾಗಿ ಸರ್ವತೋಮುಖ ಸಾಮರ್ಥ ತೋರಿದ ಆಚಾರರ ಬಗ್ಗೆ 
ಬಳಿತ್ಸಾ ಸೂಕ್ತ , ಮನ್ಯು ಸೂಕ್ತ , ಪವಮಾನಸೂಕ್ತಮೊದಲಾದಶ್ರುತಿ 
ಗಳೂ ಮತ್ತು ಅನೇಕ ಪುರಾಣವಾಕ್ಯಗಳೂ ಪ್ರಮಾಣಗಳಾಗಿವೆ 

“ತೃತೀಯಮಸ್ಯ ವೃಷಭಸ್ಯ ದೇಹಸೇ ದಶಪ್ರ ಮತಿಂ ಜನಯಂತ 


೨೬ 

ಮಧ್ವಾಚಾರ್ಯರು 
ಯೋಷಣಃ | ನಿರ್ಯ ದೀಂ ಬುಧ್ಯಾ ನಹಿಷಸ್ಯ ವರ್ಸಸ ಈಶಾನಾಸ 
ಶ್ವ ವಸಾ ಕೃ೦ತ ಸೂರ ಯಃ | ಯದಿ ಮನು ಪ್ರ ದಿವೊ ಮಧ್ಯ ಆಧವೇ 
ಗುಹಾಸಂತಂ ಮಾತರಿಶ್ವಾ ಮಥಾಯತಿ| ” ( ಬಳಿತ್ಸಾ ಸೂಕ್ತ) 

- ಯಾವ ಕಾರಣ ಲಕ್ಷ್ಮೀದೇವಿಯ ರೂಪಗಳು ವೇದಾಖ್ಯ 
ಗೋವಿನಿಂದ ತತ್ತ್ವಜ್ಞಾನರೂಪ ಅನ್ನು ತಗರೆಯಲು ದೇವಶ್ರೇಷ್ಟ 
ರಾದ ವಾಯುದೇವರ ದಶಪ್ರಮತಿ ( ಪೂರ್ಣಪ್ರಜ್ಞ ) ಎಂಬ ಹೆಸ 
ರುಳ್ಳ ಮೂರನೆಯ ಅವತಾರವನ್ನು ಹುಟ್ಟಿಸಿದರೆ ಆ ಕಾರಣ 
ದಿಂದ ರುದ್ರಾದಿ ದೇವತೆಗಳು ಆನಂದದಿಂದ ಕೂಡಿದವರಾಗಿ 
ಜ್ಞಾನಿಗಳಾದರು . ಮಧ್ವರು ವಿಶಿಷ್ಟ ಪ್ರಕಾಶವುಳ್ಳವರಾದ್ದರಿಂದ 
ಹೃದಯಗುಹೆಯಲ್ಲಿ ಗೂಢವಾಗಿರುವ ಭಗವಂತನ ಮಾದಿ 
ರೂಪಗಳನ್ನು ಶ್ರುತಿಸ್ಕೃತಿಗಳಿಗೆ ಅನುಸರಿಸಿ ಸರ್ವತ್ರ ನಿಯಾಮಕ 
ಎಂದು ವಿಚಾರಮಥನ ಮಾಡಿ ಸ್ಥಾಪಿಸುತ್ತಾರೆ.... ಮಧ್ವಃ' ಮತ್ತು 
' ದಶಪ್ರಮತಿಂ' ಎಂಬ ಶ್ರೀಮದಾಚಾರ್ಯರ ರೂಢನಾಮಗಳು 
ಇಲ್ಲಿವೆ. ಆಚಾರ್ಯರು ರಹಸ್ಯವಾದ ಹರಿತವನ್ನು ವಿಚಾರ 
ಪೂರ್ವಕವಾಗಿ ನಿರ್ಣಯಿಸುತ್ತಾರೆಂದು ಹೇಳುವ ' ಗುಹಾಸಂತಂ 
ಮಾತರಿಶ್ವಾ ಮಥಾಯತಿ' ಎಂಬ ಭಾಗದಲ್ಲಿ ಮಾತರಿಶ್ವಾ ' ಎಂಬ 
ವಾಯುವಾಚಕಶಬ್ದವೇ ಆಚಾರ್ಯರಲ್ಲಿ ಪ್ರಯೋಗಿಸಲ್ಪಟ್ಟಿದೆ. 

ಪುರಾಣಗಳಲ್ಲೂ ಆಚಾರ್ಯರಸ್ತೋತ್ರವಿದೆ : 
* ವಾಯೋರ್ದಿವ್ಯಾನಿ ರೂಪಾಣಿ 
ಹನೂಮಾನಿತಿ ವಿಖ್ಯಾತೋ ರಾಮಕಾರ್ಯಧರಂಧರಃ | 
ಸ ವಾಯುರ್ಭಿನಸೇನೋsಭೂತ್ ದ್ಯಾಪರಾಂತೇ ಕುರೂದ್ರಹ | 
ಕೃಷ್ಣಂ ಸಂಪೂಜಯಾ ಮಾಸ ಹತ್ಯಾ ದುರ್ಯೋಧನಾದಿಕಾನ್ | 
ದೈಪಾಯನ ಸೇವಾರ್ಥ೦ ಬದರಾಂ ತು ಕಲಾ ಯುಗೇ | 
ವಾಯುಶ್ಚ ಯತಿರೂಪೇಣ ಕೃತಾ ದುಶ್ಯಾಸ್ತ್ರ ಖಂಡನಂ | 
ತತಃ ಕಲಿಯುಗೇ ಪ್ರಾಪ್ತ ತೃತೀಯೋ ಮಧ್ವ ನಾಮಕಃ”-( ಹರಿವಂಶ) 


ಮಧ್ವಾಚಾರ್ಯರು 
.... ಇತ್ಯಾಜ್ಞ ಪ್ರೊ ಭಗವತಾ ಕಲೌ ವಾಯುರ್ಭವಿಷ್ಯತಿ | | 
ಮಧ್ವ ನಾನಾ ಯತಿರಸ್ . .. ” 

(ಕೂರ್ಮಪುರಾಣ) 
“ ವಾಯುಸ್ತು ಯತಿರೂಪೇಣ.... 
ಸ ದಶಪ್ರ ಮತಿರ್ಭೂತಾ ಕಲಾ ಧರ್ಮಾನ್ವದಿಷ್ಯತಿ||” 

- ( ಸ್ಕಾಂದಪುರಾಣ) 
ಮಧ್ವಾಚಾರೈರ ವಾದವೈಖರಿಗೆ ಮನಸೋತು ಶಿಷ್ಯತ್ವವನ್ನು 
ಅಂಗೀಕರಿಸಿದ ಪ್ರಸಿದ್ಧ ಅದೈತಪಂಡಿತರೂ ಕವಿಪುಂಗವರೂ 
ತಾರ್ಕಿಕಶಿರೋಮಣಿಗಳೂ ಆಗಿದ್ದ ತ್ರಿವಿಕ್ರಮಪಂಡಿತಾಚಾರ್ಯರು 
ತಮ್ಮ ' ವಾಯುಸ್ತುತಿ' ಯಲ್ಲಿ ಶ್ರೀಮಧ್ವಾಚಾರ್ಯರ ಮಹಿಮೆ 
ಯನ್ನು ವರ್ಣನೆಮಾಡಲು ತಾವು. ಅಶಕ್ತರೆಂದು ಹೀಗೆ ಹೇಳುತ್ತಾರೆ: 
“ ಮಧ್ಯಾಖ್ಯಂ ಮಂತ್ರಸಿದ್ಧ೦ ಕಿಮುತ ಕೃತವತೋ ಮಾರುತಸ್ಯಾನ. 

ತಾರಂ | 
ಪಾತಾರಂ ಪಾರಮೇಷ್ಟ ಪದಮಪವಿಪದಃ ಪ್ರಾಪುರಾಪನ್ನ - 

ಪುಂಸಾಂ || 
ತ್ರಿವಿಕ್ರಮಪಂಡಿತರ ಮಕ್ಕಳೂ ' ಮಧ್ವವಿಜಯ ' ಕಾವ್ಯವನ್ನು 
ಬರೆದ ಕವಿಗಳೂ ಆದ ನಾರಾಯಣಪಂಡಿತಾಚಾರ್ಯರು ದೇವತೆ 
ಗಳಿಂದ ಸ್ತುತಿಸಲ್ಪಟ್ಟ ಭವ್ಯವ್ಯಕ್ತಿತ್ವಕ್ಕೆ ಈ ರೀತಿ ನಮಸ್ಕರಿಸಿ 
ದ್ದಾರೆ : 
“ ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾವನಿನಗಾಃ 
ನಮಸ್ಸಾ ಮಿನ್ ರಾಮಪ್ರಿಯತಮ ಹನೂಮನ್ ಗುರುಗುಣ | 
ನಮಸ್ತುಭ್ಯಂ ಭೀಮ ಪ್ರಬಲತನ ಕೃಪ್ಲೇಷ್ಟ ಭಗವನ್ | 
ನವ ಮನ್ಮಧ್ವ ಪ್ರದಶ ಸುದೃಶಂ ನೋ ಜಯ ಜಯ | ” 
ಮಧ್ವಾಚಾರ್ಯರಿಂದ ಪ್ರವರ್ತಿತವಾದ ಭಕ್ತಿಮಾರ್ಗವು 
ಕರ್ನಾಟಕದಲ್ಲಿ ಪುರಂದರದಾಸರ ಪರಂಪರೆಯಿಂದಲೂ ಬಂಗಾಳದಲ್ಲಿ 
ಕೃಷ್ಣ ಚೈತನ್ಯ ಪಂಥದವರಿಂದಲೂ ವಿಶಿಷ್ಟ ಜನಪ್ರಿಯತೆಯನ್ನು 
ಗಳಿಸಿರುವುದು ಸರಿಯಷ್ಟೆ ; ದಾಸಸಾಹಿತ್ಯದಲ್ಲಿ ತಮ್ಮ ಮೂಲ 


೨೮ 

ಮಧ್ವಾಚಾರ್ಯರು 
ಗುರು ಮಧ್ವರ ಪೂರ್ವೋಕ್ತ ಅವತಾರದ ಬಗ್ಗೆ ಸ್ತೋತ್ರವುಂಟು.... 
* ಆ ವವನು ದೇಹದೊಳಗಿರಲು ಹರಿ ನೆಲೆಸಿಹನು 
ಆ ನವನು ತೊಲಗೆ ಹರಿ ತಾ ತೊಲಗುವ 
ಆ ನವನು ದೇಹದೊಳಹೊರಗೆ ನಿಯಾಮಕನು 
ಆ ವಾಯು ನನ್ನು ಕುಲ ಗುರುರಾಯನು” 

-ಶ್ರೀಪಾದರಾಜರು 
“ ಜನುಮ ಜನುಮದಲ್ಲಿ ಕೊಡು ಕಂಡ್ಯ ಹರಿಯೆ 
ಅನಿಮಿತ್ತ ಬಂಧು ಶ್ರೀಕೃಷ್ಣ ದಯದಿಂದ ಎನಗೆ | 
ಹರಿಯ ಸರ್ವೊತ್ತ ಮ ರಾಣಿ ಲಕುಮಿ ಬೊಮ್ಮ 
ಹರ ಇಂದ್ರಾದ್ಯ ಖಿಳರು ಪರಸೇವಕರು 
ವರತಾರತಮ್ಯು ಪಂಚಭೇದ ಸತ್ಯವೆಂದು 
ನೆರೆ ಪೇಳುವ ವಾಯುಮತದ ಸುಜಾ ನವ ||.... ” 

- ವ್ಯಾಸರಾಜರು 
ಹಂಸನಾಮಕ ಪರಮಾತ್ಮನ ಪರಂಪರೆಯಲ್ಲಿ ಬಂದ ಮಧ್ಯಾ 
ಚಾರ್ಯರ ಗುರುಪರಂಪರೆಯನ್ನು ಪುರಂದರದಾಸರು ವರ್ಣಿ 
ಸಿದ್ದಾರೆ : 
“ಶ್ರೀಪತಿಯ ನಾಭಿಕಮಲದಲಿ ಅಜ ಜನಿಸಿದನು 
ಅಜನ ಮಾನಸಪುತ್ರರೇ ಸನಕಾದಿಗಳು 
ಸನಕಾದಿಗಳ ಶಿಷ್ಯರೇ ದೂರ್ವಾಸರು 
ದೂರ್ವಾಸರ ಶಿಷ್ಯರೇ ಸರತೀರ್ಥರು 
ಪರತೀರ್ಥರ ಶಿಷ್ಯರೇ ಸತ್ಯಪ್ರಜ್ಞರು 
ಸತ್ಯ ಪ್ರಜ್ಜರ ಶಿಷ್ಯರೇ ಪ್ರಾಜ ತೀರ್ಥರು 
ಪ್ರಾಜ್ಞ ತೀರ್ಥರ ಶಿಷ್ಯರೇ ಅಚ್ಯುತಪ್ರೇಕ್ಷರು 
ಅಚ್ಯುತಪ್ರೇಕ್ಷರ ಸಂಜಾತರೇ ಮಹಾಭಾಷ್ಯಕಾರರು 
ಮಹಾಭಾಷ್ಯಕಾರರೇ ಗುರು ಮುಖ್ಯಪ್ರಾಣರು 
ಗುರುಮುಖ್ಯ ಪ್ರಾಣಪತಿ ನಮ್ಮ ಪುರಂದರ ವಿಠಲನ ದಾಸರಿಗೆ ನಮೋ 

ನಮಃ || ” 


ಮಧ್ವಾಚಾರ್ಯರು 
“ ಸಂಜೀವರಾಯರ ಸ್ಮರಣೆ ಮಾಡಿದ ಮೇಲೆ ಅಂಜಿಕಿನ್ಯಾತಕಯ್ಯ 

- ಸಜ್ಜನರಿಗೆ 
ಹನುಮ ಭೀಮ ಮಧ್ಯಮುನಿಯ ನೆನೆದು ಬದುಕಿರೋ 
ಅವತಾರತ್ರಯಂಗಳಿಂದ ಶ್ರೀಹರಿಯ ಸೇವಿಸುವ 
ತವಕದಿಂದ ಪೂಜಿಪ ಮಹಾಮಹಿಮೆಯುಳ್ಳವನು 
ಕವಿತವಾಕ್ಯವಲ್ಲವಿದು ಅವಿವೇಕಿಗಳೆಂದೆಣಿಸದಿರಿ 
ಭವಬಂಧನವ ಬಿಡಿಸುವ ನಮ್ಮ ಕಾವ ಪುರಂದರವಿಠಲನ ದಾಸ ||” 
ಶ್ರುತಿಯಲ್ಲಿ ಹೇಳಿರುವ ವಾಯುದೇವರ ಮಹಿಮೆಯನ್ನು 
ಕೀರ್ತಿಸಿದ್ದೇವೆಯೇ ಹೊರತು ನನ್ನದು ಕವಿತವಾಕ್ಯವಲ್ಲ ಎಂದು 
ಪುರಂದರಾದಿದಾಸರು ಅನುವಾದಮಾಡಿದ್ದಾರೆ. 
- ಮಧ್ವಾಚಾರ್ಯರ ಸಾಕ್ಷಾಚ್ಛಿಷ್ಯರೂ ಉಡುಪಿಯ ಅಷ್ಟಮಠ 
ಗಳಲ್ಲೊಂದಾದ ಪಲಿಮಾರು ಮಠದ ಪ್ರಥಮ ಯತಿಗಳೂ 
ಆಗಿದ್ದ ಹೃಷೀಕೇಶತೀರ್ಥರಿಂದ ರಚಿತವಾದ ' ಅಣು ಮಧ್ವಚರಿತ' 
ಎಂಬ ಚಿಕ್ಕ ಗ್ರಂಥದಲ್ಲಿ ಆಚಾರ್ಯರ ಜನ್ಮ - ನಿರ್ಗಮಗಳ ಬಗ್ಗೆ 
ಹೀಗಿದೆ : 
“ .... ನಿಲಂಬಿ ಪರಿವತ್ಸರೇ ! ಆಶೀಜ (ಆನೆ) ಶುಕ್ಲ ದಶಮಿತಾ 

- ದಿವಸೇ ಭುವಿ ಪಾವನೇ !! 
ಜಾತೋ ಮಧ್ಯಾಹ್ನ ವೇಲಾಯಾಂ ಬುಧವಾರೇ ಮರುತ್ತ ನುಃ || 
ಏಕೋನಾಶೀತಿವರ್ಷಾಣಿ ನೀತಾ ಮಾನುಷದೃಷ್ಟಿ ಗಃ || 
ಪಿಂಗಲಾಭೆ ಮಾಘ ಶುದ್ಧ ನವದ್ಯಾಂ ಬದರೀಂ ಯಯಾ ! ” 

ಅಂದರೆ ಮಧ್ವಾಚಾರ್ಯರು ಕಲಿಯುಗದ ೪೩೩೯ನೆಯ . 
ವಿಳಂಬಿ ಸಂವತ್ಸರದ ಆಶ್ವಿನ ಶುಕ್ಲ ದಶಮಿಾ ಬುಧವಾರ ಹುಟ್ಟಿ , 
ಎಪ್ಪತ್ತೊಂಬತ್ತು ವರ್ಷ ಬಾಳಿ ಪಿಂಗಳ ಸಂವತ್ಸರ ಮಾಘ ಶುದ್ಧ 
ನವಮಿಯಂದು ಬದರಿಕಾಶ್ರಮಕ್ಕೆ ತೆರಳಿದರು. ಮರುತನು ಮಧ್ಯ 
ಮಹಾಮುನಿಯ ರೋಮಾಂಚಕಾರಿ ಜೀವನ ವೃತ್ತಾಂತವು 


1 


00 


೩೦ 


ಮಧ್ವಾಚಾರ್ಯರು 
“ ಮಧ್ವವಿಜಯ ' ಎಂಬ ನಾರಾಯಣಪಂಡಿತಾಚಾರ್ಯರ ಸಮ 
ಸಾಮಯಿಕ ಗ್ರಂಥದಿಂದ ಸಾಕಷ್ಟು ತಿಳಿದುಬರುತ್ತದೆ. 
- ಭಾರತೀಯ ಪ್ರಸಿದ್ದ ದಾರ್ಶನಿಕರಲ್ಲಿ ಮೂರನೆಯವರಾಗಿ ಬಂದ 
ವರು ಮಧ್ವಾಚಾರ್ಯರು. ಆತ್ಮವಿಲ್ಲವೆಂಬ ಬೌದ್ದರ ನೈರಾತ್ಮ 
ದರ್ಶನವು ಅತಿರೇಕದೆಸೆಯಲ್ಲಿ ಧರ್ಮಾಧರ್ಮವಿವೇಚನೆಯನ್ನು 
ಕಳೆದುಕೊಂಡಾಗ ಹಾಗೂ ದೇಶಾದ್ಯಂತ ಬೌದ್ಧ ಭಿಕ್ಷುಗಳ ಬಿಕ್ಷಾ 
ಪಾತ್ರೆಗಳೇ ಕಾಣಿಸುವಂತಾಗಿ ವೈದಿಕ ಸಿದ್ಧಾಂತಕ್ಕೆ ಕಳವಳವುಂಟಾ 
ದಾಗ ಶಂಕರಾಚಾರ್ಯರು ( ಕ್ರಿ .ಶ. 655 - 687 ) ಅವತರಿಸಿದರು. 
ವೇದಾಂತದರ್ಶನವು ಅಧ್ಯಾತ್ಮದರ್ಶನ ಎಂದರೆ ಆತನನ್ನು ಸಾಧಿ 
ಸುವ ದರ್ಶನ ಎಂದು ಸಾರಿ , ತಮ್ಮ ಅತ್ಯಲ್ಪ ಜೀವಿತಕಾಲದಲ್ಲೇ 
ವಿಸ್ತಾರ ಭಾಷ್ಯಾದಿಗಳನ್ನು ರಚಿಸಿದ್ದಲ್ಲದೆ ಆಸೇತುಹಿಮಾಚಲ 
ಪರ್ಯಂತ ಸಂಚಾರಮಾಡಿ ಬೌದ್ಧ ಪ್ರತಿಪಕ್ಷವನ್ನು ಸ್ಥಾಪಿಸಲು 
ಸಮರ್ಥರಾದರು . ಅನಂತರ ರಾಮಾನುಜಾಚಾರ್ಯರು ( ಕ್ರಿ .ಶ. 
1017 - 1137) ಅವತರಿಸಿ ಪರಮಾತ್ಮನಿಗೂ ಪ್ರಪಂಚಕ್ಕೂ 
ಶರೀರಾತ್ಮ ಸಂಬಂಧವನ್ನು ವಿವೇಚಿಸುವ ಮಾರ್ಗದಲ್ಲಿ ಸಮಾಜ 
ಸುಧಾರಕರೂ ಆಗಿ ವಿಶಿಷ್ಟಾದೈತಸಿದ್ಧಾಂತವನ್ನು ಪ್ರತಿಪಾದಿಸಿ 
ದರು. ಇವರಿಬ್ಬರಾದ ಮೇಲೆ ವೇದಾಂತಪ್ರಪಂಚದಲ್ಲಿ ಮುಖ್ಯ 
ವಾಗಿ ಕಾಣಿಸಿಕೊಂಡ ಮಧ್ವಾಚಾರ್ಯರು ( ಕ್ರಿ .ಶ. 1238 - 1317 ) 
ಬೃಹತ್ತರತಾಜಾಲವನ್ನೇ ಬಿಡಿಸಬೇಕಾಯಿತು. ಪರಂಪರೆಯಿಂದ 
ಬಂದಂತಹ ಬಹು ದರ್ಶನಗಳ ಹಿನ್ನಲೆಯಲ್ಲಿ ಶ್ರುತಿ ಸ್ಮೃತಿ 
ಇತಿಹಾಸಗಳ ಸ್ವತಂತ್ರ ಸಮನ್ವಯವನ್ನು ಸಾಧಿಸಿದ್ದು ಮಧ್ಯಾ 
ಚಾರ್ಯರ ವೈಶಿಷ್ಟ್ಯ , ಬ್ರಹ್ಮಾಂಡದ ವೈವಿಧ್ಯಮಯ ಅಪಾರ 
ಒಗಟುಗಳ ಬಗ್ಗೆ ಅನಂತ ಜೀವರಾಶಿಗಳ ಹೃದಯಾಂತರಾಳದಲ್ಲೇ 


O 


ಮಧ್ವಾಚಾರ್ಯರು 
ವಿಧವಿಧವಾಗಿ ಆಂದೋಳನವೆದ್ದಾಗ ಆ ಸ್ವಾಂತ ಸಂತಾಪವನ್ನು 
ಪರಮಾತ್ಮನ ಪರಮಪ್ರಸಾದದಿಂದಲೇ ಪರಿಹರಿಸಿಕೊಳ್ಳುವ ಪ್ರಶಾಂತ 
ಪಥವನ್ನು ಪೂರ್ಣಪ್ರಜ್ಞರಲ್ಲಿ ಪರಿಶೀಲಿಸಲು ಸಾಕಷ್ಟು ಸಾಧನ 
ಸಾಹಿತ್ಯವಿದೆ. ವೇದಾಂತ ವಾಹ್ಮಯವನ್ನು ಝಲ್ಲರಿಯಾಡಿಸಿದಂತೆ 
ಸಂಶೋಧಿಸಿರುವ ಆಚಾರ್ಯರು ಓದುಗರಿಗೆ ಎಚ್ಚರಿಕೆಕೊಡುತ್ತಾರೆ: 
“ಕೇವಲ ಒಂದು ಎರಡು ಗ್ರಂಥಗಳನ್ನು ಓದಿದವರು ನಮ್ಮ ಗ್ರಂಥ 
ಗಳಲ್ಲಿ ವಿರೋಧವನ್ನು ಹುಡುಕನ ಕುಚೋದ್ಯಕ್ಕೆ ಇಳಿಯಬಾರದು! ” 
ಎಂದು. ಮಧ್ವಾಚಾರ್ಯರ ಬಳಿ ಅಮೂಲ್ಯ ಗ್ರಂಥಭಂಡಾರ 
ವಿತ್ತೆಂದು ಸಮಕಾಲೀನ ಚರಿತ್ರೆಯಿಂದ ತಿಳಿದುಬರುತ್ತದೆ. 
* ಶ್ರುತಿಗಳಲ್ಲಿ ಮುಖ್ಯವಾಗಿ ಋಲ್ವೇದ, ಯಜುರ್ವೇದ, ಸಾಮ 
ವೇದ, ಪೈಂಗಿಶ್ರುತಿ, ಭಾಲ್ಲವೇಯಶ್ರುತಿ, ಪಿಪ್ಪಿಲಾದ ಶ್ರುತಿ, 
ನಾರಾಯಣಶ್ರುತಿ,ಮಹೋಪನಿಷತ್ , ಪರಮೋಪನಿಷತ್ , ಶ್ವೇತಾ 
ಶ್ವತರೋಪನಿಷತ್ ಹಾಗೂ ಪ್ರಸಿದ್ದವಾದ ದಶೋಪನಿಷತ್ತುಗಳೂ ; 
ಭಾರತದಲ್ಲಿ ಹೆಚ್ಚಾಗಿ ಮೋಕ್ಷಧರ್ಮವೂ ; ಪುರಾಣೇತಿಹಾಸಗಳಲ್ಲಿ 
ವಿಶೇಷವಾಗಿ ಭಾಗವತ , ಬ್ರಹ್ಮಾಂಡ, ಬ್ರಹ್ಮವೈವರ್ತ , ಬ್ರಹ್ಮ , 
ಗರುಡ, ಕೂರ್ಮ , ನಾರದ, ಪದ್ಮ , ಸ್ಕಾಂದ, ವರಾಹ, ಮತ್ಸ 
ಆಗ್ನೆಯ, ವಿಷ್ಣು , ಹರಿವಂಶವೂ ; ಸಂಹಿತೆಗಳಲ್ಲಿ ಐತರೇಯಸಂಹಿತಾ, 
ಋಕ್ಸಂಹಿತಾ, ಸಾಮಸಂಹಿತಾ, ಯಜುಸ್ಸಂಹಿತಾ, ಮಹಾ 
ಸಂಹಿತಾ ಮೈಮಸಂಹಿತಾ, ಪರನುಸಂಹಿತಾ, ಪ್ರಕಾಶಸಂಹಿತಾ, 
ಬೃಹತ್ಸಂಹಿತಾ ಹಾಗೂ ವಿಷ್ಣು ಸಂಹಿತಾ ; ತ೦ತ್ರ ಗಳಲ್ಲಿ 
ಬೃಹತಂತ್ರ , ಪುರುಷೋತ್ತಮ ತಂತ್ರ ; ತರ್ಕದಲ್ಲಿ ಬೃಹತ್ತರ್ಕ, 
ಬ್ರಹ್ಮತರ್ಕ; ವ್ಯಾಕರಣದಲ್ಲಿ ಮಹಾವ್ಯಾಕರಣ ; ನಿಘಂಟುಗಳಲ್ಲಿ 
ಅಭಿದಾನ , ಶಬ್ದ ನಿರ್ಣಯ : - ಇತ್ಯಾದಿ ಐನೂರಕ್ಕೂ ಹೆಚ್ಚು 


ಮಧ್ವಾಚಾರ್ಯರು 
ಅಧ್ಯಾತ್ಮ ಅಮೂಲ್ಯ ಗ್ರಂಥಗಳ ಉಲ್ಲೇಖವೂ ಮಧ್ವಾಚಾರ್ಯರ 
ಕೃತಿಗಳಲ್ಲಿ ಕಂಡುಬರುತ್ತವೆ. 
- ಮಧ್ವಾಚಾರ್ಯರ ಜನ್ಮಸ್ಥಳದ ಇತಿಹಾಸವೆಂದರೆ ನಾನಾ 
ಧರ್ಮಗಳ ಸಂಗಮವೂ ಹೌದು; ಗೊಂದಲವೂ ಅಹುದು . ಬೃಹತ್ 
ವೃಕ್ಷದ ಅಸಂಖ್ಯಾತ ಇಳಿಜಾರುಗಳಲ್ಲಿ ಪುಟವಿಕ್ಕಿ ಇಣಿಕಿ ಬರುವ 
ಸೂರ್ಯರಶ್ಮಿಯಂತೆ ವೈವಿಧ್ಯಮಯ ತಸಂಪ್ರದಾಯಗಳು 
ದಕ್ಷಿಣಕನ್ನಡ ನಾಡಿನಲ್ಲಿ ಡೊಂಕುಡೊಂಕಾಗಿಯೆ ನೆಲೆಸಿದ್ದವು, 
“ ನಾಗರಖಂಡವೆಂದು ಪುರಾಣಪ್ರಸಿದ್ಧವಾದ ಈ ಜಾಗದಲ್ಲಿ ಬಹು 
ಕಾಲ ನಾಡನ್ನಾಳಿದ ನಾಗಸಂತತಿಯವರೇ ಆದ ಅಲೂಪರಿಂದ 
ಪ್ರೋತ್ಸಾಹಿಸಲ್ಪಟ್ಟ ನಾಗದೇವತೆಗಳ ಪ್ರಾಚೀನ ಪೂಜಾವೈಭವದ 
ಅಂಶ ಇಂದಿಗೂ ಉಳಿದು ಬಂದಿದೆ. ವ್ಯಾಪಾರಕ್ಕಾಗಿ ಬಂದ ಅರಬ್ಬಿ 
ಜನರ ಪ್ರಭಾವ ತುಳುಭಾಷೆಯ ಜಾನಪದ ಗೀತೆಗಳಲ್ಲೂ ಪ್ರತಿ 
ಬಿಂಬಿಸಿದೆ. ಮತ್ತೆ ಗೀಕ್ ಜನರ ಸಂಪರ್ಕ, ನಾಥಪಂಥ, ಮಹಾ 
ಯಾನ ಬೌದ್ಧ ಪಂಥದ ಪ್ರಭಾವ ಹಾಗೂ ಸಂಗಮ , ಹತ್ತು 
ಹನ್ನೊಂದನೇ ಶತಮಾನದಲ್ಲಿ ಜೈನಧರ್ಮದ ವ್ಯಾಪ್ತಿ , ನಂತರ 
ಗೋದಾವರಿ ಕಡೆಯಿಂದ ಭಾಟ್ಟ ಸಂಪ್ರದಾಯ , ಕೇರಳದ ತುದಿ 
ಯಿಂದ ಶಂಕರಾಚಾರ್ಯರ ಅದೈತಸಿದ್ದಾಂತ,ಕ್ರೈಸ್ತರ ಪ್ರಚಾರ 
ಕೇಂದ್ರಗಳಾಗಿ ಬೆಳೆದ ಚರ್ಚ್‌ಗಳು , ಸುತ್ತಲಿನ ಹಿಂದೂಪ್ರದೇಶ 
ಗಳನ್ನು ಧೂಳಿಪಟಗೊಳಿಸುತ್ತಿದ್ದ ಮುಸಲ್ಮಾನರ ಧಾಳಿ- ಇತ್ಯಾದಿ 
ಒಂದುಜಂಜಾಟದ ಜಾಗದಲ್ಲೇ ಮಧ್ವಾಚಾರ್ಯರು ಅವತರಿಸಿದ್ದು . 
ಅನಾರ್ಯ ಕಲ್ಪನೆಗಳು ಅಳಿಸಿಹೋಗಿರಲಿಲ್ಲ. ಬಂದ ಬಂದ ದೇವತೆ 
ಗಳು ಭೂತಗಳ ಆಕಾರವನ್ನು ಹೊಂದುವಂತಾಗಿ ಸ್ಥಳೀಯ 
ಬೊಬ್ಬರ್ಯ, ದುಗ್ಗಿ ಲಾಯ , ಕಲ್ಕುಡ, ಪಂಜುರ್ಲಿಗಳಾಗಿದ್ದವು. 


OND 


ಮಧ್ವಾಚಾರ್ಯರು 

೩೩ 
ಇಂತಹಸ್ಥಳದಲ್ಲೇ ಕೃಷ್ಣನ ದೇವಾಲಯವನ್ನು ಸ್ಥಾಪಿಸಿ ವೈದಿಕವಾದ 
ಸಾತ್ವಿಕ ಹಿನ್ನಲೆಯನ್ನು ದೊರಕಿಸಿಕೊಟ್ಟವರು ಮಧ್ಯಾ 
ಚಾರ್ಯರು. ಕೃಷ್ಣನು ಗೀತೆಯಲ್ಲಿ ಕೊಟ್ಟಿರುವ ಸಂದೇಶವೇ 
ಮಧ್ವರ ಸಿದ್ಧಾಂತವು. ನಾಡು ನಡೆದುಬಂದ ದಾರಿಯನ್ನು ಅಳಿಸದೆ 
ಮುಂದಿನ ಮಾರ್ಗವನ್ನು ತಿದ್ದು ಕೊಳ್ಳುವಂತಾದುದು ಆಚಾರ್ಯರ 
ಅಪ್ರತಿಮ ಸಾಹಸದಿಂದ. 

ಉಡುಪಿಗೆ ಸುಮಾರು ಎಂಟು ಮೈಲಿಗಳ ದೂರದಲ್ಲಿರುವ 
ಪಾಜಕಕ್ಷೇತ್ರವೆಂಬಲ್ಲಿ ಮಧ್ವಾಚಾರ್ಯರು ಜನಿಸಿದ್ದು , ಅಂದು 
ವಿಲಂಬಿನಾಮ ಸಂವತ್ಸರದ ವಿಜಯದಶಮಿ . ವೇದ, ಇತಿಹಾಸ, 
ಪುರಾಣಪ್ರವಚನಗಳಲ್ಲಿ ಪ್ರಸಿದ್ದರಾಗಿದ್ದ ಮಧ್ಯಗೇಹಭಟ್ಟರೆಂಬುವರು 
ಆಚಾರ್ಯರ ಜನಕರು . ಕೇವಲ ಚಿಕ್ಕ ವಯಸ್ಸಿನಲ್ಲಿಯೇ ನಾನಾ 
| ರೀತಿಯಲ್ಲಿ ತನ್ನ ಉತ್ತಮ ಸಂಸ್ಕಾರವನ್ನು ತೋರ್ಪಡಿಸಿ, 
ಆಚಾರ್ಯರು ಅಚ್ಯುತಪ್ರೇಕ್ಷರೆಂಬ ಯತಿಗಳಿಂದ ಸನ್ಯಾಸ ದೀಕ್ಷೆ 
ಯನ್ನು ಸ್ವೀಕರಿಸಿದರು . ಸನಕಾದಿಗಳು , ದೂರ್ವಾಸರು , ಪರ 
ತೀರ್ಥರು, ಸತ್ಯಪ್ರಜ್ಞರು ಮುಂತಾದ ದಿವ್ಯಜ್ಞಾನಿಗಳ ಹಾಗೂ 
ಋಷಿಗಳ ಪರಂಪರೆಯಲ್ಲಿ ಬಂದ ಮಹಾಮಹಿಮರು ಅಚ್ಯುತ 
ಪ್ರಕರು ಎಂದು ಪುರಂದರದಾಸರು ಪೂರ್ವೋಕ್ತ ಕೀರ್ತನೆಯಲ್ಲಿ 
ವರ್ಣಿಸಿದ್ದಾರೆ. ತಮ್ಮ ಶಿಷ್ಯ ನಿಜವಾಗಿಯೂ ಪೂರ್ಣಪ್ರಜ್ಞನೆಂಬ 
ಅರಿವು ಮೂಡಲು ಅಚ್ಯುತಪ್ರೇಕ್ಷರಿಗೆ ಬಹುಕಾಲ ಬೇಕಾಗಲಿಲ್ಲ ; 
ತಾವು ಹೇಳಹೊರಟ ' ಇಷ್ಟ ಸಿದ್ಧಿ ' ಎಂಬ ಮೊದಲ ಗ್ರಂಥದಲ್ಲೇ , 
ಅದರಲ್ಲಿ ಮೊದಲನೆಯ ಶ್ಲೋಕದಲ್ಲಿಯೇ ಮೂವತ್ತೆರಡು ಮಹಾ 
ದೋಷಗಳನ್ನು ಎತ್ತಿತೋರಿಸಿದ ಶಿಷ್ಯನ ವಿಚಾರವೈಭವವನ್ನು 
ಹೇಗೆತಾನೆ ವರ್ಣಿಸಿಯಾರು ! 


ಮಧ್ವಾಚಾರ್ಯರು 
- ಆಗಿಹೋದ ಸಿದ್ದಾಂತಗಳಲ್ಲಿ ಮನಸ್ಸು ಸಮಾಧಾನಹೊಂದದೆ 
ಮಧ್ವರು ವೇದವ್ಯಾಸರ ನಿಜ ಅಭಿಪ್ರಾಯವನ್ನ ರಿಯಲು ತಮ್ಮದೇ 
ಆದ ವಿಶಿಷ್ಟ ಮಾರ್ಗವನ್ನು ರೂಪಿಸಿಕೊಂಡರು. ಸನ್ಯಾಸವಾದ 
ಪ್ರಾರಂಭದಲ್ಲೇ ವಾದಿಸಿಂಹ ಮತ್ತು ಬುದ್ದಿ ಸಾಗರರೆಂಬ ಬೌದ್ಧ 
ವಿದ್ವಾಂಸರನ್ನು ಆಚಾರ್ಯರು ಎದುರಿಸಿ ವಿಜಯಿಗಳಾದರು. 
ಹಾಗೆಯೆ ಜೈನ ಮತ್ತು ವೈದಿಕ ವಿದ್ವಾಂಸರು ಮಧ್ವರ ಪ್ರತಿಭೆಗೆ 
ತಲೆಬಾಗಿದರು . ಅನಂದತೀರ್ಥರೆಂದೂ , ಅನುಮಾನಗಳಿಂದಲೇ 
ಅನುಮಾನವನ್ನು ಬಿಡಿಸಬಲ್ಲ ಚಾತುರ್ಯ ಇವರಲ್ಲಿದ್ದುದರಿಂದ 
( ಅನುಮಾನತೀರ್ಥ' ರೆಂದೂ ಘೋಷಿಸಲ್ಪಟ್ಟರು. ಗುರುಗಳೊಂ 
ದಿಗೆ ದಕ್ಷಿಣದೇಶದ ಯಾತ್ರೆಯನ್ನು ಕೈಗೊಂಡು , ಅನಂತಶಯನ 
ರಾಮೇಶ್ವರ ಕನ್ಯಾಕುಮಾರಿ ಕ್ಷೇತ್ರಗಳಲ್ಲಿ ಮಧ್ವಾಚಾರ್ಯರು 
ಬ್ರಹ್ಮಸೂತ್ರದ ಬಗ್ಗೆ ಪ್ರಮಾಣಪುರಃಸರವಾಗಿ ನೂತನ ಮಾರ್ಗ 
ದಲ್ಲಿ ಪ್ರವಚನ ನೀಡಿದಾಗ , ಅಲ್ಲಿಯ ಪಂಡಿತೋತ್ತಮರಿಗೆ 
ಅದೊಂದು ಹೊಸ ಅನುಭವವೇ ಆಗಿತ್ತು . ಹಿಂದಿನ ಇಪ್ಪತ್ತೊಂದು 
ಭಾಷ್ಯಗಳಲ್ಲಿ ಯಾವುದನ್ನೂ ಹೋಲದ, ಮುಂದೆ ಆಚಾರ್ಯರು 
ಬರೆಯಲಿದ್ದ ಬ್ರಹ್ಮಸೂತ್ರಭಾಷ್ಯ ' ದ ರೂಪರೇಷೆಗಳು ಆಗಲೇ 
ಹೊರಸೂಸುವಂತಿತ್ತು . ಅನಂತಶಯನದಲ್ಲಿ ಕುದಿಪುತ್ತೂರುಶಂಕರಾ 
ಚಾರ್ಯರೆಂಬ ಅದೈತ ಯತಿಗಳನ್ನು ನಿರುತ್ತರಗೊಳಿಸಿದರು. 
ಉತ್ತರಭಾರತ ಯಾತ್ರೆಗೆ ಹೋಗುವ ಮುನ್ನ 'ಗೀತಾಭಾಷ್ಯ ' 
ವನ್ನು ಬರೆದು ಅಚ್ಯುತಪ್ರೇಕರಿಗೆ ಸಮರ್ಪಿಸಿದರು. ಅನಂತರ 
ವ್ಯಾಸಾಶ್ರಮ ವೀಕ್ಷಿಸಲು ಸ್ಫೂರ್ತಿಯುತ ಬೃಹತ್ ಭಾರತಯಾತ್ರೆ 
ಯನ್ನು ಕೈಗೊಂಡರು. ಹಿಮಾಲಯದ ಬದರೀನಾಥದಲ್ಲಿ ಒಬ್ಬಂಟಿ 
ಗರಾಗಿ ಕಠೋರ ವ್ರತವನ್ನು ಆಚರಿಸಿದ ಆಚಾರ್ಯರು ವೇದ 


ಮಧ್ವಾಚಾರ್ಯರು 
ವ್ಯಾಸರ ಮನೋಭೂಮಿಕೆಯನ್ನು ಅರಿತುಕೊಂಡ ಮೇಲೆಯೇ 
- ಬ್ರಹ್ಮಸೂತ್ರಭಾಷ್ಯವನ್ನು ರಚಿಸಿದರು ಎಂಬ ಪ್ರಸಿದ್ದಿಯಿದೆ. 
- ಹಿಮಾಲಯದ ಸಾನ್ನಿಧ್ಯದಲ್ಲೇ ತಮ್ಮ ನೂತನ ತತ್ಯವಾದ 

ವನ್ನು ಕಂಡುಕೊಂಡ ಆಚಾರ್ಯರು ಬಿಹಾರ, ಬಂಗಾಳ, ಒರಿಸ್ಸ , 
- ಆಂಧ್ರ ಮತ್ತು ಉತ್ತರ ಕರ್ನಾಟಕದ ಮೂಲಕವಾಗಿ ಉಡುಪಿ 
ಸೇರಿದರು . ಈ ಮಾರ್ಗದಲ್ಲಿ ನಾನಾ ವಿದ್ಯಾಕ್ಷೇತ್ರಗಳನ್ನು ಸಂದ 
ರ್ಶಿಸಿ ತಮ್ಮ ಅಲೌಕಿಕ ಪ್ರತಿಭೆಯನ್ನು ಪ್ರದರ್ಶಿಸಿದರು. ಶ್ರೀ 
ಕೂರ್ಮಶಾಸನದಲ್ಲಿ ಉಲ್ಲೇಖಿಸಲ್ಪಟ್ಟ , ಕಳಿಂಗದೇಶದ ಅಧಿಕಾರಿ 
ಗಳಾಗಿದ್ದ ನರಹರಿತೀರ್ಥರೂ ಹಾಗೂ ಗೋದಾವರೀತೀರದ ಪದ್ಮ 
ದಾಭತೀರ್ಥರೂ ಮಧ್ವರ ಶಿಷ್ಯರಾದರು . ಉಡುಪಿಗೆ ಬಂದ ಮೇಲೆ 
ಕೃಷ್ಣ ಮಠವನ್ನು ಸ್ಥಾಪಿಸುವ ಸಂದರ್ಭದಲ್ಲಿ ರೂಪುಗೊಂಡ ದ್ವಾದಶ 

ತ್ರ ಕನ್ನಡ ನಾಡಿನ ಹರಿದಾಸಪಂಥಕ್ಕೆ ಮೂಲಸ್ಫೂರ್ತಿ. 
- ಕೆಲವು ವರ್ಷಗಳನಂತರ ವೇದಾಂತ ಪ್ರಚಾರಕ್ಕಾಗಿಯೇ ಮಧ್ಯಾ . 
ಚಾರ್ಯರು ಎರಡನೆಯ ಬಾರಿ ಉತ್ತರ ಭಾರತಯಾತ್ರೆಯನ್ನು 
ಕೈಗೊಂಡರು . ಗಂಗಾನದಿಯ ಎದುರು ದಡದಲ್ಲಿ ಮುಸಲ್ಮಾನ 
ಸೈನ್ಯವು ನಿಂತಿದ್ದನ್ನೂ ಲಕ್ಷಿಸದೆ ಧೈರ್ಯದಿಂದ ನದಿಯಲ್ಲಿ 
ಈಜಿಕೊಂಡು, ಅಲ್ಲಿಯ ದೊರೆ ಬಲ್ಬನ್ ಸಾಹೇಬನನ್ನು ( ಕ್ರಿ . ಶ. 
1266 ) ಭೇಟಿ ಮಾಡಿ, ತಮ್ಮ ವೈದಿಕ ದೀಕ್ಷೆಯನ್ನು ಪರಿಶುದ್ಧ 
ಪರ್ಶಿಯನ್ ಭಾಷೆಯಲ್ಲಿಯೇ ಚಿತ್ರಮಯವಾಗಿ ವಿವರಿಸಿದ 
ಸುಂದರ ಪ್ರಸಂಗ ಮಧ್ವವಿಜಯ ' ದಲ್ಲಿ ಬಂದಿದೆ – “.... ತದ್ಘಾ 
ಷಯಾ ಚಿತ್ರವಾಕ್ಯಂ ” ಮುಸಲ್ಮಾನ ದೊರೆಯು ಆಚಾರ್ಯರ 
ಗಾಂಭೀರ್ಯ, ವೀರ , ಆರಭಾವದ ತೇಜಸ್ಸುಗಳಿಗೆ ಮನಸೋತು 
ರಾಜ್ಯಾರ್ಧವನ್ನೇ ಕೊಡಲು ಸಿದ್ದನಾದನಂತೆ ! ಆದರೆ ಆಚಾರ್ಯರು 


9 ) 


೩೬ 

ಮಧ್ವಾಚಾರ್ಯರು ' 
ನಿರಾಕರಿಸಿ ತಮ್ಮ ಉದ್ದೇಶಸಾಧನೆಗಾಗಿ ಉತ್ತರದ ಕಡೆ ಪ್ರಯಾಣ 
ಬೆಳೆಸಿದರು. ಬಲ್ಬನ್ ಸೂರ್ಯವಂಶಸ್ಥನೆಂದು ಹೇಳಿಕೊಳ್ಳುತ್ತಿದ್ದು 
ದರಿಂದ ಆ ಸೂರ್ಯನನ್ನೇ ಉದ್ದೇಶಿಸಿ, ಅಂತರ್ಯಾಮಿ 
ಯಾಗಿರುವ ವಿಶ್ವದೀಪನೂ ಸಕಲರಿಗೂ ಚೈತನ್ಯದಾಯಕನೂ ಆದ 
ನಾರಾಯಣನನ್ನು ಪ್ರತಿಪಾದಿಸಿದ ಮಧ್ವರ ಸಾಹಿತ್ಯ ಆನಂದ 
ದಾಯಕವು. ಅಂತರ ರಾಜ್ಯ ಕದನಗಳ ಮಧ್ಯೆ ಹರಿಸರ್ವೋತ್ತಮತ್ವ 
ನನ್ನೂ ಜಗತೃತ್ಯತ್ವವನ್ನೂ ಎತ್ತಿ ಹಿಡಿದು ಕಾಲುನಡಿಗೆಯಲ್ಲಿಯೇ 
ಇಡೀ ಭರತಖಂಡವನ್ನು ಸಂಚರಿಸಿದ ಮಧರ ಅಚಲನಿಷೆ ಊಹಾ 
ತೀತ. ಬದರಿಕಾಶ್ರಮವನ್ನು ಸೇರಿ, ಮಹಾಭಾರತದಲ್ಲಿ ಕಂಡು 
ಬರುವ ವಿವಿಧ ಪ್ರಸಂಗಗಳಿಗೆ ಸಮಂಜಸ ಉತ್ತರವನ್ನು ನೀಡಬಲ್ಲ 
“ ಮಹಾಭಾರತ ತಾತ್ಪರ್ಯ ನಿರ್ಣಯ ” ಎಂಬ ಸಂಶೋಧನಾತ್ಮಕ 
ಕೃತಿಯನ್ನು ರಚಿಸಿದರು . ಅಲ್ಲಿಂದ ಕುರುಕ್ಷೇತ್ರ, ವಾರಣಾಸಿ, 
ದ್ವಾರಕೆಗಳ ಮೂಲಕ ಗೋವಾ ರಾಜ್ಯಕ್ಕೆ ಬಂದರು . ಆನಂದ 
ತೀರ್ಥರು ವೀಣೆಯನ್ನು ಮಧುರವಾಗಿ ನುಡಿಸಿ, ಆ ಪ್ರದೇಶದ ಸಸ್ಯ 
ಸಂಪತ್ತನ್ನು ಫಲಗೊಳಿಸಿದರು ಎಂಬ ನಿರೂಪಣೆ 'ಮಧ್ವವಿಜಯ ' 
ದಲ್ಲಿ ಬಂದಿದೆ. ಇಂದೂ ಪರ್ತಗಾಳಿಯಲ್ಲಿರುವ ಜೀವೋತ್ತಮ 
ಮಠವು ಮಧ್ವರಿಗೂ ಗೋವಾರಾಜ್ಯಕ್ಕೂ ಇದ್ದ ಸಂಬಂಧವನ್ನು 
ತೋರ್ಪಡಿಸುವ ಕುರುಹಾಗಿದೆ. 
- ಬಂಗಾಳದ ಕೃಷ್ಣ ಚೈತನ್ಯರು ಮಧ್ವರ ಭಕ್ತಿ ಪಂಥವನ್ನು ಅನು 
ಸರಿಸಿರುವುದರಿಂದ ಆ ಪರಂಪರೆಗೆ ಮೂಲಪುರುಷರಾದ ಮಧ್ಯಾ 
ಚಾರ್ಯರು ಬಂಗಾಳವನ್ನು ಸಂದರ್ಶಿಸಿರಲು ಸಾಧ್ಯವಿದೆ ಎಂದು 
ಸ್ವಾಮಿ ವಿವೇಕಾನಂದರು ಬರೆಯುತ್ತಾರೆ. ಹದಿಮೂರನೆಯ 
ಶತಮಾನವು ಕರ್ನಾಟಕ ಮತ್ತು ಭಾರತದ ರಾಜಕೀಯ ಚರಿತ್ರೆ 


ಮಧ್ವಾಚಾರ್ಯರು 
ಯಲ್ಲಿ ಅಶಾಂತಿ ಪರ್ವವಾದರೂ , ಮಧ್ವಾಚಾರ್ಯರಿಂದ ಪುರಸ್ಕೃತ 
ವಾದ ದೈತವೇದಾಂತವೂ ಭಾಗವತಧರ್ಮವೂ ವಿಷ್ಣು 
ಭಕ್ತಿಯೂ ಹದಿನೈದನೆಯ ಶತಮಾನದವರೆಗೆ ಉತ್ತರ ಭಾರತ 
ದಲ್ಲಿಯೂ ಬಂಗಾಳದಲ್ಲಿಯೂ ವಿಶೇಷವಾಗಿ ವ್ಯಾಪಿಸಿತು. ಮುಂದೆ 
ನರಹರಿತೀರ್ಥರೆಂಬ ಹೆಸರಿನಿಂದ ಆಚಾರ್ಯರ ಶಿಷ್ಯರಾದವರು 
ಕಲಿಂಗದೇಶಸ್ಥರು; ಅಂದರೆ ಈಗಿನ ಒರಿಸ್ಸಾ ರಾಜ್ಯದವರು. ಒರಿಸ್ಸಾಗೆ 
ಬರುವ ಮಾರ್ಗದಲ್ಲಿ ಮಧ್ವರು ಬಂಗಾಳದಲ್ಲಿ ಸಂಚರಿಸಿರಲು 
ಸಾಧ್ಯವಿದೆ. ಈ ಸ್ಫೂರ್ತಿಯಿಂದಲೇ ಅವರ ಶಿಷ್ಯ ಪರಂಪರೆಯಲ್ಲಿ 
ಅನೇಕರು ಬಂಗಾಳದಲ್ಲಿ ಆಗಿಂದಾಗ ಪ್ರವಾಸಮಾಡಿ ಮತ 
ಪ್ರಚಾರ ಮಾಡಿರಬೇಕು. ಜಯತೀರ್ಥರ ಪ್ರಶಿಷ್ಯ ರಾಜೇಂದ್ರ 
ತೀರ್ಥರು , ಜಯಧ್ವಜತೀರ್ಥರು, ನಂತರ ವ್ಯಾಸರಾಯರು 
ಬಂಗಾಳದಲ್ಲಿ ಬಹುಮುಖ ಪ್ರತಿಭೆಯನ್ನು ಬೀರಿದ್ದಾರೆ. 
- “ ಭಕ್ತಿ ರತ್ನಾವಲಿ ” ಎಂಬ ಗ್ರಂಥವನ್ನು ರಚಿಸಿ, ಭಾಗವತ 
ಧರ್ಮವನ್ನು ಪ್ರಚುರಗೊಳಿಸಿದ ವಿಷ್ಣು ಪುರಿ ಎಂಬುವವರು 
ಜಯಧ್ವಜರ ಶಿಷ್ಯರು. ಇವರ ಶಿಷ್ಯ ಪರಂಪರೆಯಲ್ಲಿ ಮಾಧವೇಂದ್ರ 
ಸುರಿಯು ಮಧ್ವಮತಾನುಯಾಯಿಗಳಾಗಿ ಭಕ್ತಿ ಮಾರ್ಗವನ್ನೂ 
ಕೃಷ್ಣ ಭಕ್ತಿಯನ್ನೂ ವಿಶೇಷವಾಗಿ ಪ್ರಸಾರಗೊಳಿಸಿದರು. ಸಂಕೀರ್ತನ 
ಸಂಪ್ರದಾಯ ಮಧ್ವರ ದ್ವಾದಶಸ್ತೋತ್ರದಿಂದಲೇ ಉಗಮ 
ನಾಯಿತೆನ್ನಬಹುದು. ರೂಪ ಮತ್ತು ಜೀವಾನಂದ ಎಂಬ ಚೈತನ್ಯ 
ಮತದ ಗ್ರಂಥಕರ್ತರು ತಮ್ಮ ವ್ಯಾಖ್ಯಾನಗಳಲ್ಲಿ ಮಧ್ವಾಚಾರ್ಯರ 
ಬ್ರಹ್ಮಸೂತ್ರಭಾಷ್ಯ , ಭಾಗವತತಾತ್ಪರ್ಯಗಳಿಂದ ಅನೇಕ ಭಾಗ 
ಗಳನ್ನು ಉದಾಹರಿಸಿ ತಮ್ಮ ಮತವನ್ನು ಸಮರ್ಥಿಸಿದ್ದಾರೆ. 

ಸಕಭಂಡಾರ ಕಳುವಾಯಿ 


೩೮ 

ಮಧ್ವಾಚಾರ್ಯರು 
ತೆಂದೂ , ಆಗ ಪೂರ್ಣಪ್ರಜ್ಞರೆನಿಸಿದ್ದ ಆಚಾರ್ಯರ ಕೀರ್ತಿ 
ಮತ್ತಷ್ಟು ಹೆಚ್ಚಿತೆಂದೂ , ತುಂಬಳಯ ದೊರೆ ಜಯಸಿಂಹನ 
ಪ್ರಯತ್ನದಿಂದ ಮತ್ತೆ ಅದು ದೊರಕಿತೆಂದೂ , ಅವನ ಆಸ್ಥಾನ 
ದಲ್ಲಿದ್ದ ಪ್ರಖ್ಯಾತ ಕವಿಗಳೂ , ತರ್ಕಕೇಸರಿಯ ,ಅತವೇದಾಂತ 
ನಿಷ್ಠರೂ ಎನಿಸಿದ್ದ ತ್ರಿವಿಕ್ರಮಪಂಡಿತರಿಗೂ ಮಧ್ವಾಚಾರ್ಯ 
ರಿಗೂ ಹದಿನೈದು ದಿವಸಗಳ ವಿಪುಲ ಚರ್ಚೆ ನಡೆದು , ತ್ರಿವಿಕ್ರಮ 
ಪಂಡಿತರು ಆಚಾರೈರ ವಿಶ್ವತೋಮುಖವಾದ ಪಾಂಡಿತ್ಯಕ್ಕೂ 
ತತ್ತ್ವವಾದದ ವೈಖರಿಗೂ ಮನಸೋತು ಶಿಷ್ಟತನನ್ನು ಅಂಗೀಕರಿ 
ಸಿದರೆಂದು ' ಮಧ್ವವಿಜಯ ' ದಿಂದ ತಿಳಿದುಬರುತ್ತದೆ. ತ್ರಿವಿಕ್ರಮ 
ಪಂಡಿತರ ಮಕ್ಕಳೇ “ ಮಧ್ವವಿಜಯ ' ಕಾವ್ಯವನ್ನು ರಚಿಸಿರುವ 
ನಾರಾಯಣಪಂಡಿತಾಚಾರ್ಯರು . 

ಬಹುಮುಖ ಭಾರತವನ್ನು ಪ್ರತಿನಿಧಿಸುವಂತಹ ಆಚಾರ್ಯರ 
ಶಿಷ್ಯವರ್ಗದಲ್ಲಿ ಬೇರೆ ಬೇರೆ ರಾಜ್ಯಗಳಿಂದಲೇ ಬಂದಂಥ ಪದ್ಮನಾಭ 
ತೀರ್ಥರು, ನರಹರಿತೀರ್ಥರು, ಮಾಧವತೀರ್ಥರು, ಅಕ್ಷೇಭ್ಯ 
ತೀರ್ಥರು ಮುಂತಾದವರಿದ್ದರು. ನಿರಂತರ ಉಡುಪಿ ಕೃಷ್ಣನ 
ಪೂಜೆಗೆ ಬಾಲಯತಿಗಳನ್ನು ನಿಯಮಿಸಿ ಅಷ್ಟ ಮಠಗಳ ಪರಾಯ 
ವ್ಯವಸ್ಥೆಯಿಂದ ಕ್ರಮಬದ್ಧ ಭಕ್ತಿಯ ಸಾಂಘಿಕ ವಾತಾವರಣ 
ವನ್ನುಂಟುಮಾಡಿದರು. 

ಉಡುಪಿಯ ಅನಂತೇಶ್ವರನ ಗುಡಿಯಲ್ಲಿ ಐತರೇಯ ಶ್ರುತಿ 
ಯನ್ನು ಪಾಠ ಹೇಳುತ್ತಾ ತಮ್ಮ ದಿವ್ಯ ಸಂದೇಶವನ್ನು ನೀಡಿ 
ಮಧ್ವಾಚಾರ್ಯರು ಈಶ್ವರ ಸಂವತ್ಸರದ ಮಾಘ ಶುದ್ಧ ನವಮಿಯ 
ದಿನ (1318) ರಂದು ಅದೃಶ್ಯರಾದರು . ಇವರನ್ನು ಪರಮಗುರು 
ಗಳೆಂದು ಅತ್ಯಂತ ವಿನಯದಿಂದ ಸ್ಮರಿಸಿ, ಇವರ ಶಾಸ್ತ್ರದ ಏಕ 


ಮಧ್ವಾಚಾರ್ಯರು 
ವಾಕ್ಯತೆಯನ್ನು ದೀಕ್ಷಾಬದ್ಧವಾಗಿ ಸಂರಕ್ಷಿಸಿರುವ ಜಯತೀರ್ಥರು, 
ವ್ಯಾಸರಾಯರು, ವಿಜಯೀಂದ್ರರು, ವಾದಿರಾಜರು, ರಾಘವೇಂದ್ರ 
ಸ್ವಾಮಿಗಳು , ಪುರಂದರದಾಸರು ಮುಂತಾದ ಮಹನೀಯರ 
ಪರಂಪರೆ ಕನ್ನಡನಾಡಿನಲ್ಲಿ ಭವ್ಯವಾದುದು. 
- ಹಿತಮಿತಶಬ್ದಗಳಿಂದ ಬಹ್ವರ್ಥವನ್ನು ಪ್ರಕಾಶಪಡಿಸುವ ಇವರ 
ಮೂವತ್ತೇಳು ಗ್ರಂಥಗಳು ಗಂಭೀರವಾಗಿವೆ. ಟೀಕಾ ಟಿಪ್ಪಣಿಗಳ 
ಸಹಾಯದಿಂದ ಒಳಹೊಕ್ಕು ನೋಡಿದಂತೆಲ್ಲಾ ಶ್ರುತಿ ಸ್ಮೃತಿ 
ಪುರಾಣ ಇತಿಹಾಸಗಳ ಹೃದಯವನ್ನೇ ನೋಡಿದಂಥ ಅನುಭವ 
ವಾಗುತ್ತದೆ. 


ಪೂರ್ಣಪ್ರಜ್ಞದೃಷ್ಟಿ 
ಮಧ್ವಾಚಾರ್ಯರ ಮೂವತ್ತೇಳು ಗ್ರಂಥಗಳೂ ಭಾರತೀಯ 
ವೈದಿಕ ವಾಹ್ಮಯದ ಪೂರ್ಣಪ್ರಜ್ಞ ದೃಷ್ಟಿಯನ್ನು ಪ್ರತಿಬಿಂಬಿಸು 
ವುವು. ಬ್ರಹ್ಮಸೂತ್ರಭಾಷ್ಯ , ನ್ಯಾಯವಿವರಣ, ಅನುವ್ಯಾಖ್ಯಾನ 
ಅಣುಭಾಷ್ಯ ಎಂಬುದಾಗಿ ನಾಲ್ಕು ಬ್ರಹ್ಮಸೂತ್ರವ್ಯಾಖ್ಯಾನಗಳು ; 
ಗೀತಾಭಾಷ್ಯ ಮತ್ತು ಗೀತಾತಾತ್ಪರ್ಯವೆಂಬ ಎರಡು ಭಗವ 
ದೀತಾ ವ್ಯಾಖ್ಯಾನಗಳು ; ಪ್ರಮಾಣಲಕ್ಷಣ , ಕಥಾಲಕ್ಷಣ 
ಮಾಯಾವಾದ ಖಂಡನ, ಪ್ರಪಂಚಮಿಥ್ಯಾತ್ವಾನುವಾನಖಂಡನ 
ಉಪಾಧಿಖಂಡನ , ತತ್ತ್ವಸಂಖ್ಯಾನ, ತತ್ತ್ವವಿವೇಕ, ತತ್ತೊ . 
ದ್ಯೋತ, ಕರ್ಮನಿರ್ಣಯ ಮತ್ತು ವಿಷ್ಣುತನಿರ್ಣಯವೆಂಬ 
ಹತ್ತು ಪ್ರಕರಣ ಗ್ರಂಥಗಳು ; ಋಗ್ಯಾಷ್ಯವೆಂಬ ಋಕ್ಸಂಹಿತಾ 
ವ್ಯಾಖ್ಯಾನವು ; ದಶೋಪನಿಷದ್ಭಾಷ್ಯಗಳು ; ಮ ಹಾ ಭಾರತ 
ತಾತ್ಪರ್ಯನಿರ್ಣಯ ಭಾಗವತ ತಾತ್ಪರ್ಯನಿರ್ಣಯವೆಂಬ 


ಮಧ್ವಾಚಾರ್ಯರು 
ಇತಿಹಾಸ ಪುರಾಣವ್ಯಾಖ್ಯಾನಗಳು ; ಜಯಂತೀನಿರ್ಣಯ , 
ಕೃಷ್ಣಾಮೃತಮಹಾರ್ಣವ, ಸದಾಚಾರಸ್ಕೃತಿ, ಯತಿ ಪ್ರಣವಕಲ್ಪ 
ಎಂಬ ಧರ್ಮಶಾಸ್ತ್ರ ಗ್ರಂಥಗಳು ; ದ್ವಾದಶಸ್ತೋತ್ರ, ನೃಸಿಂಹ. 
ನಖಸ್ತುತಿ, ಯಮಕ ಭಾರತವೆಂಬ ಸ್ತೋತ್ರಸಾಹಿತ್ಯ ಹಾಗೂ 
ತಂತ್ರಸಾರವೆಂಬ ಆಯ್ಕೆ ಕ, ಅಲಯನಿರ್ಮಾಣ, ವಿಗ್ರಹಪ್ರತಿಷ್ಠಾ 
ಮುಂತಾದ ವಿಷಯಗಳನ್ನೊಳಗೊಂಡ ಆಗಮಗ್ರಂಥವು - ಇವು 
ಆಚಾರ್ಯರ ಗ್ರಂಥರತ್ನ ಗಳು. 

“ ವಿಷ್ಣು ಸರ್ವೊತ್ತಮನು. ಇಡೀ ವೈದಿಕವಾಯಕ್ಕೆ ಮುಖ್ಯ 
ತಾತ್ಪರ್ಯವಿರುವುದು ಸಕಲ ಗುಣಪೂರ್ಣನೂ ದೋಷದೂರನೂ 
ಆಗಿರುವಂಥ ವಿಷ್ಣು ನೆಂಬ ಪರಮಾತ್ಮನಲ್ಲಿ. ಈ ಜಗತ್ತು ಸತ್ಯವು. 
ಚೇತನ, ಅಚೇತನ, ಈಶ್ವರ ಇವರುಗಳಿಗೆ ಭೇದವು ಪಾರಮಾರ್ಥಿ 
ಕವು. ಚೇತನಾಚೇತನಾತ್ಮಕವಾದ ಪ್ರಪಂಚವು ಪರಮಾತ್ಮನ 
ಅಧೀನವು ಮತ್ತು ತಾರತಮ್ಯ ವುಳ್ಳದ್ದು . ಜೀವನಸ್ವರೂಪಭೂತ 
ವಾದ ಸುಖವನ್ನು ಅನುಭವಿಸುವುದೇ ಮೋಕವು. ಅದಕ್ಕೆ ನಿರ್ಮಲ 
ಭಕ್ತಿಯೇ ಸಾಧನ. ಪ್ರತ್ಯೇಕ ಅನುಮಾನ ಮತ್ತು ಆಗಮವೆಂಬ 
ಮೂರು ಪರಮ ಪ್ರಮಾಣವು, ಸನು ದೇವತೆಗಳ ಹೆಸರುಗಳೂ 
ಮುಖ್ಯವೃತ್ತಿಯಿಂದ ನಾರಾಯಣನನ್ನೇ ಬೋಧಿಸುವುವು. ಸರ್ವ 
ಜಗತ್ತಿಗೂ ನಿಮಿತ್ತ ಕಾರಣನಾದ ಇವನಿಂದಲೇ ಸೃಷ್ಟಿ , ಸ್ಥಿತಿ, 
ಸಂಹಾರ , ನಿಯಮನ, ಜ್ಞಾನ, ಅಜ್ಞಾನ, ಬಂಧ ಹಾಗೂ ಮೋಕ್ಷ. 
ದೇಶಕಾಲಗಳಲ್ಲಿ ವ್ಯಾಪ್ತನೂ ಜ್ಞಾನಾನಂದಾತ್ಮಕ ಶರೀರವುಳ್ಳವನೂ 
ಆದ ಪರಮಾತ್ಮನು ಸಮ ಪ್ರಪಂಚಕ್ಕೂ ಅಂತರ್ಯಾಮಿ 
ಯಾಗಿರುವನು.ಜೀವೇಶ್ವರ ಭೇದ, ಜೀವ ಜಡ ಭೇದ, ಜೀವಜೀವರಲ್ಲಿ 
ಪರಸ್ಪರ ಭೇದ, ಜಡ ಜಡ ಪದಾರ್ಥಗಳಿಗೂ ಈಶ್ವರನಿಗೂ ಭೇದ, 


ಮಧ್ವಾಚಾರ್ಯರು 
ಈ ಪಂಚ ಭೇದಗಳು ಮಿಥೈಯಲ್ಲ. ಜೀವೇಶ್ವರರ ಭೇದ ಹಾಗೂ 
ಜೀವರುಗಳ ಪರಸ್ಪರ ಭೇದವು ಸಂಸಾರದಲ್ಲಿಯೂ ಮುಕ್ತಿಯ 
ಲ್ಲಿಯೂ ಕೂಡ ಇರತಕ್ಕದ್ದು . ತ್ರಿವಿಧಜೀವರಲ್ಲಿ ನೀಚೋಚ್ಚಭಾವ 
ವಿದೆ. ಮುಕ್ತಜೀವರು ಅವರವರ ಸ್ವರೂಪಭೂತವಾದ ಪರಿಚ್ಚಿನ್ನ 
ಆನಂದವನ್ನೇ ಅನುಭವಿಸುವರು. ಬ್ರಹ್ಮನ ಆನಂದವು ಅಪರಿಚ್ಛಿನ್ನ 
ವಾಗಿರುವುದರಿಂದ ಅದಕ್ಕೆ ಸಮನಾದ ಅಥವಾ ಅಧಿಕವಾದ 
ಆನಂದವು ಅಪ್ರಾಮಾಣಿಕವು. ಪರಮಾತ್ಮನ ಪರಮಾನುಗ್ರಹ 
ದಿಂದಲೇ ಮುಕ್ತಿಯು. ಪರಮಾತ್ಮನಿಗೂ ಸಕಲ ಚೇತನವನ್ನು 
ಗಳಿಗೂ ಬಿಂಬ ಪ್ರತಿಬಿಂಬ ಭಾವವು. ' ವಿಶೇಷ' ವೆಂಬ ಪ್ರಭಾವ 
ಶಾಲಿಯಾದ ಪದಾರ್ಥವು ಭೇದಪ್ರತಿನಿಧಿಯಾಗಿ ಅಭಿನ್ನ ವಸ್ತು 
ಗಳಲ್ಲಿದ್ದು , ಭೇದವ್ಯವಹಾರ ನಿರ್ವಾಹಕವಾಗಿರುವುದು... .”ಇತ್ಯಾದಿ 
ಯುಕ್ತಾಯುಕ್ತ ವಿಮರ್ಶಪೂರ್ವಕ ಮಧ್ವ ಸಿದ್ದಾಂತವು ಶ್ರುತಿ, 
ಸ್ಕೃತಿ, ಪುರಾಣೇತಿಹಾಸಗಳ ಹಿನ್ನೆಲೆಯಲ್ಲಿ ಸಾಗಿದೆ. ತಮ್ಮ 
ವಾದದ ವೈಖರಿಯಿಂದ ವೈದಿಕ ಹಾಗೂ ಲೌಕಿಕ ಮಾರ್ಗ 
ದಲ್ಲಿ ಸ್ಫೂರ್ತಿದಾಯಕವಾಗಿರುವ ಇವರ ಸಿದ್ಧಾಂತದಲ್ಲಿ ಲೋಕಾನು 
ಗ್ರಹದ ಅನೇಕ ಅಂಶಗಳನ್ನು ಮೇಲಿಂದ ಮೇಲೆ ಅರಿಯಬಹುದು. 
- ವಿಷ್ಣು ಸರ್ವೊತ್ತಮತ್ವವು ಕಲ್ಪನೆಯಲ್ಲ ; ವೇದಗಳೂ ರಾಮಾ 
ಯಣವೂ ಪುರಾಣವೂ ಮಹಾಭಾರತವೂ ಆದ್ಯಂತವಾಗಿ ಕೀರ್ತಿ 
ಸಿರುವಂಥ ಪರಮ ತತ್ಯವಿದು. 

* ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೇ ತಥಾ | 
ಆದಾವಂತೇ ಚ ಮಧ್ಯೆ ಚ ವಿಷ್ಣು ಃ ಸರ್ವತ್ರ ಗೀಯತೇ ||” 

- ( ಹರಿನಂಶ) 
ಶೈವ ಪುರಾಣಗಳನ್ನೂ ವೈಷ್ಣವ ಪುರಾಣಗಳನ್ನೂ ಕೂಲಂಕಷ 


ಮಧ್ವಾಚಾರ್ಯರು 
ನಾಗಿ ವಿನರ್ಶಿಸಿ ಸಕಲ ದೋಷಕ್ಕೂ ದೂರವಾದ ಪರಮಾತ್ಮ 
ನೆಂದರೆ ವಿಷ್ಣು ವೊಬ್ಬನೇ ಎಂದು ನಿರ್ಧರಿಸಿ, ಇತರ ದೇವತೆಗಳಿಗೆ 
ಪರಮಾತ್ಮನಿಂದಕೊಡಲ್ಪಟ್ಟ ಸ್ಥಾನಮಾನಗಳನ್ನು ಗಣಿತಶಾಸ್ತ್ರಜ್ಞ 
ರಂತೆ ವಿಸ್ತಾರವಾಗಿ ವ್ಯಾಖ್ಯಾನಿಸಿದ್ದಾರೆ ಮಧ್ವಾಚಾರ್ಯರು . ಬ್ರಹ್ಮ 
ವಿರಾಮಾಂಸೆಗೆ ಮುಂಚೆ ರಚಿತವಾದ ದೈವೀ ಮಾಮಾಂಸದಲ್ಲಿ 
ವೇದವ್ಯಾಸರೇ ಘೋಷಿಸಿರುವ ಸ ನಿಷ್ಣು ರಾಹ ಹಿ | ತಂ ಬ್ರಹ್ಮ 
ತ್ಯಾಚಕತೇ ತಂ ಬ್ರಹ್ಮತ್ಯಾಚಕ್ಷತೇ ” ಎಂಬ ವಾಕ್ಯವನ್ನು ವೈಷ್ಣನ 
ಸಂಪ್ರದಾಯದ ಮೂಲಮಂತ್ರವಾಗಿ ಗ್ರಹಿಸಿದ ಆಚಾರ್ಯರು 
ಹೇಳುತ್ತಾರೆ : 

“ಸ್ವಯಂ ಭಗವತಾ ವಿಷ್ಣು ಬ್ರಹ್ಮತತ್ಪುರೋದಿತಮ್ | 
ಸ ವಿಷ್ಣು ರಾಹ ಹೀತ್ಯಂತೆ ದೇವಶಾಸ್ತಸ್ಯ ದರ್ಶನಾತ್ ) 

- ಅನುವ್ಯಾಖ್ಯಾನ) 
ಇನ್ನು ಬ್ರಹ್ಮಶಬ್ದವು ವಿಷ್ಣು ವಿಗೆ ಅನ್ವಯವಾದ ಮೇಲೆ, ಬ್ರಹ್ಮ 
ಸೂತ್ರವ್ಯಾಖ್ಯಾನದಲ್ಲಿ “ಬ್ರಹ್ಮಶಬ್ದಶ್ಚ ವಿಷ್ಣಾನೇನ” ಎಂಬ ಅದ್ಭುತ 
ವಿಚಾರಸರಣಿ ಆಚಾರ್ಯರಿಂದ ಪ್ರತಿಪಾದಿಸಲ್ಪಟ್ಟಿದೆ. 
- ಈ ಜಗತ್ತಿನ ಸೃಷ್ಟಿಯ ಉದ್ದೇಶವೇನು ? ಜಗತ್ತು ಹೀಗೆಯೇ 
ಏಕೆ ಆಗಿದೆ ? ಎಂಬ ಪ್ರಶ್ನೆಗೆಮಾಯಾವಾದದ ಅಥವಾ ಅದೈತ 
ವಾದದ ಕಾಲ್ಪನಿಕ ಪ್ರಪಂಚದಲ್ಲಿ ಉತ್ತರ ಸಿಗಲಾರದು. ಜಗತ್ತಿಗೆ 
ಮೂಲವಸ್ತುವಾದ ಪ್ರಕೃತಿಯು ಅನಾದಿ ; ಜೀವವರ್ಗವೂ 
ಪ್ರಪಂಚವೂ ಪರಮಾತ್ಮನ ಶರೀರವೆಂದು ಹೇಳುವ ವಿಶಿಷ್ಟಾದ್ವತ 
ನಾದ ಅಷ್ಟು ಸಮರ್ಪಕವಾಗಿಲ್ಲ. ಇವೆಲ್ಲಕು ಸರಿಯಾದ ಉತ್ತರ 
ದೊರಕುವುದು ಮಧ್ವ ಸಿದ್ದಾಂತದಲ್ಲೇ . ಹಾಗೆಯೇ ವ್ಯವಹಾರ್ಯ 
ತತ್ತ್ವಜ್ಞಾನವಿರುವುದೂ ಇಲ್ಲಿಯೇ ಎಂದು ಜಿಜ್ಞಾಸುಗಳು 
ಗಮನಿಸುತ್ತಾರೆ. 


೪೩ 


ಮಧ್ವಾಚಾರ್ಯರು 
ವಿವಿಧ ಆಕಾರದ ಪಾತ್ರೆಗಳಲ್ಲಿ ತುಂಬಿರುವ ನೀರಿನಲ್ಲಿ ಅಂತರ 
ವಿದ್ದರೂ ಎಲ್ಲ ಪಾತ್ರೆಗಳೂ ಪೂರ್ಣವಿದ್ದಂತೆ, ಅವರವರ ಸ್ವರೂಪ 
ಯೋಗ್ಯತೆಯ ಪೂರ್ಣತ್ವವೇ ಮುಕ್ತಿಯೆನಿಸಿ ಮುಕ್ತಾತ್ಮರ ಆನಂದ 
ದಲ್ಲಿ ತಾರತಮ್ಯವಿದ್ದರೂ ತೃಪ್ತಿಕರ ತತ್ತ್ವವನ್ನು ಆಚಾರ್ಯರ 
ಸಿದ್ಧಾಂತದಲ್ಲಿ ಮಾತ್ರ ವಿವೇಚಿಸಬಹುದು. 
- ಮಧ್ವಾಚಾರ್ಯರು ಜೀವವರ್ಗವನ್ನು ಮೂರು ವಿಧವಾಗಿ 
ವಿಂಗಡಿಸಿದ್ದಾರೆ: - ಮುಕ್ತಿಯೋಗ್ಯರು, ತಮೋಯೋಗ್ಯರು, ನಿತ್ಯ 
ಸಂಸಾರಿಗಳು , ಮೂವರೂ ತಮ್ಮ ತಮ್ಮ ಯೋಗ್ಯತೆಯನ್ನು 
ಸಂಪಾದಿಸಿಕೊಳ್ಳಲು ನಿರತರಾಗಿರುತ್ತಾರೆ. ಮೊದಲನೆಯ ಮಾರ್ಗವು 
ಸಾತ್ವಿಕ ಮಾರ್ಗದಲ್ಲಿದ್ದು ಮುಕ್ತಿಯ ನಿತ್ಯಾನಂದವನ್ನು ಅನುಭವಿ 
ಸುವವರಾದರೆ , ಎರಡನೆಯ ವರ್ಗವು ಕರ್ನಲೋಕಪ್ರಾಪ್ತಿಗೆ 
ಅಂದರೆ ನಿತ್ಯ ದುಃಖಾನುಭವಕ್ಕೆ ಹಾತೊರೆಯುತ್ತಾರೆ. ಇದೇನು 
ವಿಪರ್ಯಾಸ ? ತಮೋಯೋಗ್ಯರಿಗೆ ಮುಕ್ತಿಯೇ ಇಲ್ಲವೇ ? ಪ್ರಜಾ 
ಪ್ರಭುತ್ವಕ್ಕೆ ಹೊರತಾದ ಸಿದ್ದಾಂತವಾಯಿತಲ್ಲ ! ಎನ್ನು ವುದಾದರೆ 
ಸ್ವಲ್ಪ ಆಲೋಚಿಸುವುದು ಯೋಗ್ಯವೆನಿಸುತ್ತದೆ! ತಮೋಯೋಗ್ಯರು 
ಎಂದು ಒಂದು ವರ್ಗವನ್ನು ನಿಶ್ಚಯಿಸುವ ಅಧಿಕಾರ ನಮಗಿದೆಯೇ ? 
ಅದು ಪರಮಾತ್ಮನ ವ್ಯಾಪ್ತಿಗೆ ಒಳಪಟ್ಟಿದ್ದಲ್ಲದೇ ನನ್ನ ಅನುಭವ 
ದಲ್ಲೇ ಇಂದು ಒಳ್ಳೆಯವರಾಗಿ ಕಂಡವರು ನಾಳೆ ಕೆಟ್ಟವರಾಗಿ 
ಪರಿಣಮಿಸುತ್ತಿರುವರಲ್ಲ ! ನನ್ನ ಸಾಮಾನ್ಯ ದೃಷ್ಟಿಗೇ ಇಷ್ಟು 
ಗೋಚರಿಸುವಾಗ ಪರಮಾತ್ಮನ ಸರ್ವತೋಮುಖವಾದ ಅವ 
ಲೋಕನದಲ್ಲಿ ಶಾಶ್ವತ ತಮೋಯೋಗ್ಯರು ಒಂದು ವರ್ಗವಾಗಿಯೇ 
ನಿಂತುಬಿಡುವುದು ಏಕೆ ಅಸಂಭವನೀಯ ? ಶಾಶ್ವತ ಸ್ವರ್ಗವಿರುವ 
ಹಾಗೆ ಶಾಶ್ವತ ನರಕವೂ ಇರಲಿಕ್ಕೆ ಸಾಧ್ಯ . ಇನ್ನು ನರಕದ ವರ್ಣನೆ 


00 


8 


ಮಧ್ವಾಚಾರ್ಯರು 
ಯಿಂದ ನನಗೆ ಸ್ವಲ್ಪವಾದರೂ ಅಳುಕುಂಟಾಗುವುದಾದರೆ , 
ಸನ್ಮಾರ್ಗಕ್ಕೆ ತಿರುಗುವಂತಾದರೆ , ನಮ್ಮಲ್ಲಿ ಸಾತ್ವಿಕಾಂಶ ಬೆಳೆ 
ದಂತೆಯೇ ಎಂದು ತಿಳಿಯಬಹುದು. ಇದೇ ಮಧ್ವರ ಲೋಕಾನು 
ಗ್ರಹ ದೃಷ್ಟಿ . ಇನ್ನು ಇಬ್ಬಗೆಯ ಜೀವನವನ್ನು ನಡೆಸುವವರ 
ಪಾಡು ನಿತ್ಯಸಂಸಾರಿಯ ಅವಸ್ಥೆಯು : ಪುನರಪಿ ಜನನಂ, ಪುನರಪಿ 
ಮರಣಂ. 
- ನಾರಾಯಣನ ಪರಮ ಪ್ರಸಾದವಿಲ್ಲದೆ ಮೋಕ್ಷಪ್ರಾಪ್ತಿಯಿಲ್ಲ. 
ಆ ಪ್ರಸಾದವು ಆತನ ಮಾಹಾತ್ಮಜ್ಞಾನವಿಲ್ಲದೆ ಆಗುವಂತಿಲ್ಲ. 
ಆದ್ದರಿಂದ ಮುಮುಕುವಿಗೆ ಬ್ರಹ್ಮಜಿಜ್ಞಾಸೆಯು ಅತ್ಯಾವಶ್ಯಕವು 
ಎಂದು ಆಚಾರ್ಯರು ಹೇಳುತ್ತಾರೆ : 

* ಯತೋ ನಾರಾಯಣಪ್ರಸಾದನ್ನು ತೇ ನ ಮೋಕ್ಷ | ನ ಚ ಜ್ಞಾನ 
ವಿನಾ ಅತ್ಯರ್ಥ ಪ್ರಸಾದಃ | ಅತೋ ಬ್ರಹ್ಮಜಿಜ್ಞಾಸಾ ಕರ್ತವ್ಯಾ || ” 

- ಬ್ರಹ್ಮಸೂತ್ರಭಾಷ್ಯ 
ಮಹಿಮೆಯ ಅರಿವಿನ ಮೂಲಕ ಮಿಕ್ಕೆಲ್ಲ ವಸ್ತುಗಳಿಗಿಂತ 
ಹೆಚ್ಚಾಗಿ ತೋರತಕ್ಕೆ ಸ್ನೇಹವೇ ಭಕ್ತಿಯು 
“ ಮಾಹಾತ್ಮ ಜ್ಞಾನಪೂರ್ವಸು ಸುದೃಢಸ್ಸರ್ವತೋಧಿಕಃ | 
ಸ್ನೇಹೋ ಭಕ್ತಿ ರಿತಿ ಪ್ರೋಕ್ತಃ ತಯಾ ಮುಕ್ತಿರ್ನಚಾನ್ಯಥಾ ||” 

- ತಾತ್ಪರ್ಯನಿರ್ಣಯ ) 
ಇಂಥ ಸ್ನೇಹವಿಶೇಷವನ್ನು ಸರ್ವೊತ್ತಮನಾದ ಹರಿಯಲ್ಲಿ 
ಯಾರು ನಿರಂತರದಲ್ಲಿ ಪಡೆದಿರುವರೋ ಅವರೇ ಭಕ್ತರೆಂದೂ 
ಆ ಭಕ್ತಿಗೆ ಮೆಚ್ಚಿ ಪರಮಾತ್ಮನು ಅವರಿಗೆ ಮುಕ್ತಿಯನ್ನು ಕೊಡುವ 
ನೆಂದೂ ಆಚಾರ್ಯರು ಭಕ್ತಿಯ ರೂಪರೇಷೆಗಳನ್ನು ಬಿಡಿಸಿ 
ದ್ದಾರೆ. 


8 


ಮಧ್ವಾಚಾರ್ಯರು 
ಮಧ್ವಾಚಾರ್ಯರ ಗ್ರಂಥಗಳನ್ನೊದುವಾಗ ಅಲ್ಲಿ ಕಂಡು 
ಬರುವ ವಾಕ್ಯಸರಣಿಗಳು ಸಮಕಾಲೀನ ಸಾಮಾಜಿಕ ರಾಜಕೀಯ 
ಸಮಸ್ಯೆಗಳ ಮೇಲೆ ಉಪದೇಶರೂಪದಲ್ಲಿರುವುದನ್ನು ಕಾಣ 
ಬಹುದು : 
"ಗೀತಾತಾತ್ಪರ್ಯ' ದಲ್ಲಿ ಹೀಗೆ ಬರೆಯುತ್ತಾರೆ : 
“ಸ್ವಾಭಾವಿಕೋ ಬ್ರಾಹ್ಮಣಾದಿಃ ಶಮಾದೇವ ಭಿದ್ಯತೇ | | 
ಯೋನಿಭೇದಕೃತೋ ಭೇದೋ ಜೇಯ ಔಪಾಧಿಕ ಯಂ || 
ಅಧಿಕಾಶ್ವೇತ ಗುಣಾಃ ಶೂದ್ರ ಬ್ರಾಹ್ಮಣಾದಿ ಸ ಉಚ್ಯತೇ | 
ಬ್ರಾಹ್ಮಣೋ ಪ್ಯಲ್ಪ ಗುಣಕಃ ಶೂದ್ರ ಏವೇತಿ ಕೀರ್ತಿತಂ 11 ” 

- ಜಾತಿವ್ಯವಸ್ಥೆಯಲ್ಲಿ ಎರಡು ವಿಧ. ಒಂದು ಸ್ವಾಭಾವಿಕ 
ವಾದದ್ದು . ಅಂದರೆ , ಶಮದಮಾದಿ ಗುಣಶೀಲದಿಂದಲೇ ನಿಂತಿರು 
ವಂಥಾದ್ದು . ಮತ್ತೊಂದು ವಂಶಾನುಗತವಾಗಿ ಹುಟ್ಟಿನಿಂದ 
ಬಂದದ್ದು . ಶೂದ್ರನೊಬ್ಬನಲ್ಲಿ ಉದಾತ್ತಗುಣಗಳಿದ್ದರೆ ಅವನನ್ನು 
ಸ್ವಾಭಾವಿಕ ಬ್ರಾಹ್ಮಣ ಅಥವಾ ಕ್ಷತ್ರಿಯ ಎನ್ನಬಹುದು. ಕೀಳು 
ಗುಣದ ಬ್ರಾಹ್ಮಣನು ಶೂದ್ರನೆಂದೇ ಕರೆಯಲ್ಪಡುತ್ತಾನೆ. 
' ಕರ್ಮ ' ಶಬ್ದದ ನಿಷ್ಪತ್ತಿ ಮಾಡುವಾಗ ಹೇಳುತ್ತಾರೆ : 
“ ನಾನಾಜನಸ್ಯ ಶುಶ್ರಫಾಕರ್ಮಾಖ್ಯಾ ಕರವನ್ನಿತೇಶ್ 

- ಪರಮಾತ್ಮನಿಗೆ ಪ್ರತಿಬಿಂಬ ಸ್ವರೂಪರಾಗಿರುವ ವಿವಿಧ 
ವರ್ಗದ ಜನರನ್ನು ಅವರವರ ಯೋಗ್ಯತೆಗೆ ತಕ್ಕಂತೆ ಸೇವಿಸುವುದೇ 
* ಕರ್ಮ' ದ ಅರ್ಥ. ಇಡೀ ಬ್ರಹ್ಮಾಂಡಕ್ಕೆ ಸರ್ವೊತ್ತಮನಾಗಿರುವ 
ಪರಮಾತ್ಮನಿಗೆ ಈ ರಾಜ್ಯದ ನಾಗರಿಕರು ಸಲ್ಲಿಸುವ ತೆರಿಗೆಯೇ 
' ಕರ್ಮ' ರೂಪವು. 

ಕರ್ಮಕ್ಕೂ ಅದೃಷ್ಟಕ್ಕೂ ಗಂಟುಹಾಕಿ ಸತ್ಯಹೀನರಾಗುವುದು 
ಸರಿಯಲ್ಲ ; ಅತಿ ಪ್ರಯತ್ನದಿಂದಲೇ ಕರ್ಮದ ಜಾಡನ್ನು ಬದ 


೪೬ 


O 


ಮಧ್ವಾಚಾರ್ಯರು 
ಲಾಯಿಸಲು ಸಾಧ್ಯವಿದೆ. ಗೀತಾಭಾಷ್ಯ ' ದಲ್ಲಿ ಹೇಳುತ್ತಾರೆ : 
“ ಸಂಸ್ಕಾರೋ ಬಲವಾನೇವ ಬ್ರಹ್ಮಾದ್ಯಾ ಅಪಿ ತದ್ವ ಶಾಃ | 
ತಥಾಪಿ ಸೋsನ್ಯಥಾಕರ್ತುಂ ಶಕ್ಯತೇ ಅತಿ ಪ್ರಯತ್ನ ” || 
ಪ್ರಪಂಚವನ್ನೂ ಪರಮಾತ್ಮನನ್ನೂ ಸತ್ಯತ್ವದ ಒಂದೇ ತಕ್ಕಡಿ 
ಯಲ್ಲಿ ತೂಗಿ ನೋಡಿದ ಆಚಾರ್ಯರು ಪ್ರಪಂಚದ ವಿಸ್ತಾರ 
ವನ್ನು ಬಣ್ಣಿಸುತ್ತಾರೆ : 
- “ ಪ್ರಕೃಷ್ಟ ಪಂಚವಿಧೋ ಭೇದಃ ಪ್ರಪಂಚಃ” - ( 

ತನಿರ್ಣಯ ) 
- ಬ್ರಹ್ಮಸೂತ್ರಭಾಷ್ಯದಲ್ಲಿ ತತ್ರ ಪ್ರಸಿದ್ದ , ಅನ್ಯತ್ರ ಪ್ರಸಿದ್ಧ ,ಉಭ 
ಯತ್ರ ಪ್ರಸಿದ್ದ , ಅನೃವಪ್ರಸಿದ್ಧ ಗಳೆಂದು ವೈದಿಕ ಶಬ್ದಗಳನ್ನು 
ನಾಲ್ಕು ಪ್ರಕಾರವಾಗಿ ವಿಂಗಡಿಸಿ ಅವುಗಳನ್ನು ಪರಮಾತ್ಮನಲ್ಲಿ ಸಮ 
ನ್ವಯಗೊಳಿಸಿರುವ ಆಚಾರ್ಯರ ಅಸಾಧಾರಣ ಮಾರ್ಗವು ಭಾಷಾ 
ಶಾಸ್ತ್ರಜ್ಞರಿಗೆ ಅಮೂಲ್ಯ ಕೊಡುಗೆಯಾಗಿದೆ. ವೇದಕ್ಕೆ ಪ್ರಪ್ರಥಮ 
ಭಾಷ್ಯವನ್ನು ಬರೆಯುವಂಥ ಹೊಣೆಗಾರಿಕೆಯನ್ನು ಹೊತ್ತ 
ದಾರ್ಶನಿಕರಲ್ಲಿ ಮಧ್ವಾಚಾರ್ಯರೇ ಮೊದಲಿಗರು ; ಋಗ್ಧಾಪ್ಯದಲ್ಲಿ 
ಆಧಿಭೌತಿಕ, ಆಧಿದೈವಿಕ ಮತ್ತು ಆಧ್ಯಾತ್ಮಿಕವೆಂಬ ಮೂರು ಅರ್ಥ 
ಗಳನ್ನು ಸೂಕ್ತಗಳಿಗೆ ಅನ್ವಯಿಸಿರುವುದರಿಂದ ಆಧುನಿಕ ವೈದಿಕ 
ಚರಿತ್ರೆಯ ವಿಭಾಗಗಳನ್ನು ಆಧ್ಯಾತ್ಮಿಕ ದೃಷ್ಟಿಯಿಂದ ಒಪ್ಪಲು 
ಅಸಾಧ್ಯವಾಗಿದೆ . ಮಹಾಭಾರತ ತಾತ್ಪರ್ಯನಿರ್ಣಯದಲ್ಲ 
ಆಚಾರ್ಯರು ಐತಿಹಾಸಿಕ, ಪರೋಕ್ಷ ಮತ್ತು ಆಧ್ಯಾತ್ಮಿಕರೂಪ 
ವಾದಮೂರು ಅರ್ಥಗಳನ್ನು ನಿರೂಪಿಸಿ, ಈ ಆಧ್ಯಾತ್ಮಿಕಾವ್ಯದಲ್ಲಿ 
ನಾರಾಯಣಕಥೆಯನ್ನೇ ದೃಷ್ಟಿಯಲ್ಲಿಟ್ಟುಕೊಂಡು ಸಮಸ್ತ 
ವೇದಾರ್ಥವನ್ನು ಮಥಿಸಿದ್ದಾರೆ. ದ್ವಾದಶಸ್ತೋತ್ರದಲ್ಲಿ ಆಚಾರ್ಯರ 
ಕಾವ್ಯಗಂಗೆ ಸದಾಗಮಗಳ ಸಾರವನ್ನೇ ಹಿಗ್ಗಿಸಿದೆ. ದೈತಾದ್ವತ 


೪೭ 


ಮಧ್ವಾಚಾರ್ಯರು 
ವಿಚಾರದಲ್ಲಿ ವಿಷ್ಣುತನಿರ್ಣಯ ಮುಂತಾದ ಪ್ರಕರಣ ಗ್ರಂಥ 
ಗಳು ವಾದವಿವಾದಾತ್ಮಕ ದಾರ್ಶನಿಕ ಸಾಹಿತ್ಯದಲ್ಲಿ ಅತ್ಯುನ್ನತ 
ಮಟ್ಟದಲ್ಲಿ ನಿಲ್ಲುವಂಥಾದ್ದು , ಇವುಗಳ ಸ್ಪಷ್ಟಿಕರಣಕ್ಕೆ ಬೆಳೆದಿರುವ 
ಟೀಕಾ ಟಿಪ್ಪಣಿಗಳು ಪೂರ್ಣಪ್ರಜ್ಞದೃಷ್ಟಿಯನ್ನು ವಿವರಿಸು 
ವಂಥಾದ್ದೇ ಆಗಿವೆ. 
- ಪೂರ್ಣಪ್ರಜ್ಞರ ಆನಂದತೀರ್ಥದಲ್ಲಿ ನಲಿದಾಡಿದ ಪುರಂದರ 
ದಾಸರು ಹೇಳುತ್ತಾರೆ : "ಮಧ್ವಮತಾಭಿಯಲಿ ಮಿಾನಾಗಿರಲಿ 


ಬೇಕು. ” 


S 


- 


- 


ಸಾಹಿತ್ಯ ವಾಹಿನಿ 
೧ . ಪುರಾಣಗಳು - ಡಾ|| ಎನ್ . ಎಸ್ . ಅನಂತರಂಗಾಚಾರ್ಯ 
೨. ಭರತನ ನಾಟ್ಯಶಾಸ್ತ್ರ ಎಸ್ . ಅನಂತನಾರಾಯಣ 
೩ . ರನ್ನ - ಎನ್ . ಅನಂತರಂಗಾಚಾರ್ 
೪, ವೇಗ _ ಜಿ. ಟಿ. ನಾರಾಯಣರಾವ್ 

ಭೀಮಕವಿ - ಡಾ || ಎಚ್ . ತಿಪ್ಪೇರುದ್ರಸ್ವಾಮಿ 
ಜಾತಿ ಮತ್ತು ಭಾರತ ಜನಾರ್ದನ ಗುರ್ಕಾರ್ 

ಕೆಂಪುನಾರಾಯಣ . ಎಚ್ . ಎಂ . ಶಂಕರನಾರಾಯಣರಾವ್ 
೮ . ಕರ್ಣಾಟಕ ಸಂಗೀತದ ಗೇಯ ರಚನೆಗಳು 

ಆರ್ , ಎನ್ , ದೊರೆಸ್ವಾಮಿ 
೯ . ಕನಕದಾಸರು _ ಕೆ. ವೆಂಕಟರಾಮಪ್ಪ 
೧೦ . ಸೋದರಿ ನಿವೇದಿತಾ - ಡಾ|| ಪ್ರಭುಶಂಕರ 
೧೧ . ಜ್ಯೋತಿಷ ಪ್ರವೇಶ - ಐ, ಶ್ರೀ ಪ್ರಸಾದ 
೧೨. ಶಂಕರಾಚಾರ್ಯರು - ಜಿ. ಹನುಮಂತರಾವ್ 
೧೩ . ರಾಮಾನುಜಾಚಾರ್ಯರು ಎಚ್ಚೆಸ್ಕೆ 
೧೪. ಮಧ್ವಾಚಾರ್ಯರು - ಡಿ. ವಿ. ರಾಘವೇಂದ್ರ 
೧೫ , ಅನುಭವ ಮಂಟಪ ಡಾ|| ಎಚ್ . ತಿಪ್ಪೇರುದ್ರಸ್ವಾಮಿ 
೧೬ . ಕರ್ಣಾಟಕದ ಶಾಸನಗಳು - ಎನ್ . ಅನಂತರಂಗಾಚಾರ್ 
೧೭ . ದುರ್ಗಸಿಂಹ - ಕೆ. ವೆಂಕಟರಾಮಪ್ಪ 
೧೮. ಮಕ್ಕಳ ಮನಸ್ಸು - ಡಾ|| ಎನ್ . ಎಸ್ . ವೀರಪ್ಪ 
೧೯ . ಚೌಂಡರಸ - ಕೆ. ಎಸ್ . ಕೃಷ್ಣಮೂರ್ತಿ 
೨೦ . ಪೂರ್ವದ ಹಳಗನ್ನಡ - ಬಿ. ಎನ್ . ಚಂದ್ರಯ್ಯ 

ಪ್ರತಿಯೊಂದು ಪುಸ್ತಕದ ಬೆಲೆಯೂ ಐವತ್ತು ಪೈಸೆ 
ಡಿ. ವಿ. ಕೆ. ಮೂರ್ತಿ : ಪ್ರಕಾಶಕರು : ಮೈಸೂರು. ೪ 


